KA/ BG-GPO/2515/WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ನವೆಂಬರ್‌ ೨೬, ೨೦೦೯ (ಮಾರ್ಗಶಿರ ೫, ಶಕ ವರ್ಷ ೧೯೩೧) | ಸಂಚಿಕೆ ೪೭ 


ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 








ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಎಸ್‌ಡಿಕೆ/72/ಡಿಟಿಸಿಆರ್‌/2008--09, ದಿನಾಂಕ:21ನೇ ಆಗಸ್ಟ್‌, 2009 
ಉಪಸ್ಥಿತರು: ನೂರ್‌ ಮಹಮ್ಮದ್‌ ಹುಸೇನ್‌ 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಪಿರ್ಯಾದುದಾರರು: ಆರೋಪಿಗಳು: 
ಪೊಲೀಸ್‌ ವೃತ್ತ ನಿರೀಕ್ಷಕರು, 1. ಮಹಮ್ಮದ್‌ ಕಮಲೂದ್ದೀನ್‌ ಅಲಿಯಾಸ್‌ ರಜಾಕ್‌, ಬಿನ್‌:ಅಬ್ದುಲ್‌, 
ಸುಳ್ಯ ಪೊಲೀಸ್‌ ಠಾಣೆ, ಸುಳ್ಯ. ಕರಾಯ ಶಾಲೆಯ ಬಳಿ, ಬೆಳ್ತಂಗಡಿ ತಾಲ್ಲೂಕು. 
ಹಾಲಿ ವಾಸ:ಎಡ೦ ಅಡಪು ಮನೆ, ವಿದ್ಯಾನಗರ, ಕಾಸರಗೋಡು, 
ಕೇರಳ ರಾಜ್ಯ 


2. ನಾರಾಯಣ ಬಿನ್‌: ಮಹಾಲಿಂಗ, ಮಾದವ ಪೈ ಕಂಪೌಂಡ್‌ ಚರ್ಚ್‌ 
ಬಳಿ, ಕುಂಬಳೆ ಗ್ರಾಮ ಮತ್ತು ಅಂಚೆ, ಮಂಜೇಶ್ವರ ಕೇರಳ ರಾಜ್ಯ 
ಮತ್ತು ಇತರೆ ಇಬ್ಬರು ಆರೋಪಿಗಳು 

ವಾಹನ ಮಾಲೀಕರು: 
ಪತ್ತೆಯಾಗಿರುವುದಿಲ್ಲ. 
ಪ್ರಕರಣದ ಮುಖ್ಯಾಂಶಗಳು: 
ಪೊಲೀಸ್‌ ವೃತ್ತ ನಿರೀಕ್ಷಕರು, ಸುಳ್ಯ ಪೊಲೀಸ್‌ ಠಾಣೆ, ಸುಳ್ಯ ಇವರಿಗೆ ದಿನಾಂಕ:4-8-2008 ರಂದು 
ಮಡಿಕೇರಿಯಿಂದ ಕಾಸರಗೋಡು ಕಡೆಗೆ ಟಾಟಾ 407 ಲಾರಿಯಲ್ಲಿ ಸ್ವಿರಿಟ್‌ ಸಾಗಾಟಿ ವಾಗುತ್ತಿರುವ ಬಗ್ಗೆ ಬಂದ 
ಖಚಿತ ಮಾಹಿತಿ ಮೇರೆಗೆ ಸುಳ್ಯ ಪೊಲೀಸ್‌ ಠಾಣೆಯ ಉಪ ನಿರೀಕ್ಬಕರು ಮತ್ತು ಸಿಬ್ಬಂದಿಯೊಂದಿಗೆ ಸುಳ್ಯ ಪೇಟೆ 
ಕಡೆಯಿಂದ ಜ್ಯೂನಿಯರ್‌ ಕಾಲೇಜು ರಸ್ತೆಯಲ್ಲಿ ರಸ್ತೆಗಾವಲು ನಡೆಸುತ್ತಿರುವ ಸಂದರ್ಭದಲ್ಲಿ ಮಾಹಿತಿಯಂತೆ ಟಾಟಾ 
407 ಲಾರಿಯೊಂದು ಬರುತ್ತಿರುವುದನ್ನು ಕಂಡು ಅದನ್ನು ನಿಲ್ಲಿಸಲು ಸೂಚಿಸಿದಾಗ ಚಾಲಕನು ಸುಳ್ಯ ಜ್ಯೂನಿಯರ್‌ 
ಕಾಲೇಜು ಕಡೆ ವಾಹನವನ್ನು ಓಡಿಸಲು ಪ್ರಯತ್ನಿಸಿದಾಗ ಅದನ್ನು ತಡೆದು ನಿಲ್ಲಿಸಿ ಲಾರಿಯನ್ನು ಪರಿಶೀಲಿಸಿದಾಗ 
ಅದರಲ್ಲಿ ನಾಲ್ಕು ಜನರಿದ್ದು ಅವರ ಪೈಕಿ ಇಬ್ಬರು ಓಡಿ ತಲೆಮರೆಸಿಕೊಂಡಿದ್ದು ನಂತರ ಲಾರಿಯನ್ನು ಪರಿಶೀಲಿಸಿದಾಗ 
ಲಾರಿಯ ಬಾಡಿಯ ಮೇಲ್ಭಾಗದಲ್ಲಿ ಮುಸಂಬಿ ಹಣ್ಣುಗಳನ್ನು ತುಂಬಿಸಿಕೊಂಡಿದ್ದು ಅದರ ಅಡಿ ಭಾಗದಲ್ಲಿ ಭತ್ತದ 
ಹುಲ್ಲನ್ನು ಹಾಕಿ ಅದರ ಮರೆಯಲ್ಲಿ 35 ಲೀ ಸಾಮರ್ಥ್ಯದ ಸ್ಕಿರಿಬ್‌ ತುಂಬಿದ್ದ 67 ಬಿಳಿ ಬಣ್ಣದ ಪ್ಲಾಸ್ಟಿಕ್‌ 


(೪೧೫೩) 


೪೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಕ್ಯಾನುಗಳಲ್ಲಿ ಸ್ಟಿರಿಟನ್ನು ಯಾವುದೇ ರಹದಾರಿ ಇಲ್ಲದೇ ಸಾಗಾಟ ಮಾಡುತ್ತಿರುವುದನ್ನು ಪತ್ತೆಹಚ್ಚಿ, ಇದು ಕರ್ನಾಟಕ 
ಅಬಕಾರಿ ಕಾಯಿದೆ ಕಲಂ 13(1)(%)(೧) ರ ಪ್ರಕಾರ ಅಪರಾಧ ಹಾಗೂ 32,34, 38ಎ, 41(1)&(2)ರ ಪ್ರಕಾರ 
ಶಿಕ್ಷಾರ್ಹವಾಗಿರುವುದೆಂದು ಆರೋಪಿಗಳಾದ ಮಹಮ್ಮದ್‌ ಕಮಾಲುದ್ದೀನ್‌ ಅಲಿಯಾಸ್‌ ರಜಾಕ್‌, ಬಿನ್‌:ಅಬ್ದುಲ್‌, 
ಕರಾಯ ಶಾಲೆಯ ಬಳಿ, ಬೆಳ್ತಂಗಡಿ ತಾಲ್ಲೂಕು. (ಹಾಲಿ ವಾಸ:ಎಡಂ ಅಡಪಮು ಮನೆ, ವಿದ್ಯಾನಗರ, ಕಾಸರಗೋಡು, 
ಕೇರಳ ರಾಜ್ಯ) ಮತ್ತು ನಾರಾಯಣ ಬಿನ್‌: ಮಹಾಲಿಂಗ, ಮಾದವ ಪೈ ಕಂಪೌಂಡ್‌, ಚರ್ಚ್‌ಬಳಿ, ಕುಂಬಳೆ ಗ್ರಾಮ 
ಮತ್ತು ಅಂಚೆ, ಮಂಜೇಶ್ವರ ಕೇರಳ ರಾಜ್ಯ. ಇವರಿಗೆ ಅಕ್ರಮ ಮದ್ಯಸಾರದ ಬಗ್ಗೆ ತಿಳಿಯಪಡಿಸಿ, ಓಡಿಹೋದ 
ವ್ಯಕ್ತಿಗಳು ಸಜೀವನ್‌ (ವಿಳಾಸ ತಿಳಿದಿಲ್ಲ) ಹಾಗೂ ಶಬೀರ್‌ (ವಿಳಾಸ ತಿಳಿದಿಲ್ಲ) ಎಂದು ಖಚಿತ ಪಡಿಸಿಕೊಂಡು, 
ಸದರಿ ಮದ್ಯಸಾರದಿಂದ ರಾಸಾಯನಿಕ ಪರೀಕ್ಷೆಗಾಗಿ ಮಾದರಿಗಳನ್ನು ತೆಗೆದು, ಅದಕ್ಕೆ ಬಟ್ಟೆದಾರ ಕಟ್ಟಿ ಸೀಲ್‌ ಮಾಡಿ, 
ನಂತರ ಸದರಿ 407 ಲಾರಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ, ಅದರ ನೊಂದಣಿ ಸಂಖ್ಯೆ:KL-11-E-853 
ಆಗಿರುತ್ತದೆ. ಆರೋಪಿಗಳನ್ನು ಸ್ಥ ಳದಲ್ಲಿಯೇ ದಸ್ತಗಿರಿ ಮಾಡಿ ಅಕ್ರಮವಾಗಿ ಹೊಂದಿದ್ದ ಮದ್ಯಸಾರ ಹಾಗೂ ಸಾಗಾಟಕ್ಕೆ 
ಬಳಸಿದ 407 ಲಾರಿಯನ್ನು ಇಲಾಖಾ ವಶಕ್ಕೆ ತೆಗೆದುಕೊಂಡು, ಆರೋಪಿಗಳ ವಿರುದ್ದ ಪೊಲೀಸ್‌ ವೃತ್ತ 
ನಿರೀಕ್ಬಕರು,ಸುಳ್ಯ ಪೊಲೀಸ್‌ಠಾಣೆ, ಸುಳ್ಯ ಇಲ್ಲಿನ ತಕ್ಷೀರು ಸಂಖ್ಯೆ:185/2008 ದಿ:5-8-2008 ರಂತೆ 
ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಪ್ರಥಮ ಮಾಹಿತಿ ವರದಿಯನ್ನು ಹಾಗೂ ದಾಖಲಾತಿಗಳನ್ನು ಮಾನ್ಯ 
ನ್ಯಾಯಾಲಯಕ್ಕೆ ಸಲ್ಲಿಸಿ ದಿ:13-8-2008 ರಂದು ಪೊಲೀಸ್‌ ಉಪ ನಿರೀಕ್ಬಕರು, ಸುಳ್ಯ ಪೊಲೀಸ್‌ ಠಾಣೆ, ಸುಳ್ಯ 
ಇವರು ಪ್ರಾದಿಕಾರದಲ್ಲಿ ಅನುಮತಿ ಕೋರಿದ ಮೇರೆಗೆ ಪ್ರಾದಿಕಾರದ ದಿ:27-8-2008ರ ಅನುಮತಿ ಆದೇಶದಲ್ಲಿ 
ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನ ಸಮೇತ ಎಲ್ಲಾ ಸೊತ್ತುಗಳನ್ನು ಅಬಕಾರಿ ನಿರೀಕ್ಷಕರು, ಸುಳ್ಯ ವಲಯ, ಸುಳ್ಯ 
ಇವರಿಗೆ ಹಸ್ತಾಂತರಿಸಲು ಅನುಮತಿ ಆದೇಶ ನೀಡಲಾಗಿರುತ್ತದೆ. 
ಅಬಕಾರಿ ನಿರೀಕ್ಷಕರು, ಸುಳ್ಯ ವಲಯ ಇವರ ಪತ್ರ ಸಂಖ್ಯೆ: ಸಿಆರ್‌ ಎಂ/23/2008-09 ದಿ:24-9-2008 ರ 
ವರದಿಯಲ್ಲಿ, ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಈ ಕೆಳಗಿನ ಸೊತ್ತುಗಳನ್ನು ದಿ:12-9-2008 ರಂದು ಅವರು ಸ್ವೀಕರಿಸಿರುತ್ತಾರೆ. 
1) ಟಾಟಾ 407 ಲಾರಿ ಸಂಖ್ಯೆ: KL-11-E-853. 
2) ತಲಾ 35 ಲೀಟರ್‌ನಂತೆ ಸ್ಪಿರಿಟ್‌ ತುಂಬಿದ ಬಿಳಿ ಬಣ್ಣದ 67 ಪ್ಲಾಸ್ಟಿಕ್‌ ಕ್ಯಾನುಗಳಲ್ಲಿ-2,345.000 ಲೀ. 
ಮದ್ಯಸಾರ. 
(ಪ್ರತಿಯೊಂದು ಕ್ಯಾನಿನಿಂದ ತಲಾ 180 ಎಂ ಎಲ್‌ ನಂತೆ ಒಟ್ಟು 67 ಬಾಟಲಿಗಳನ್ನು ರಾಸಾಯನಿಕ ಪರೀಕ್ಷೆಗಾಗಿ 
ಮಾದರಿ ತೆಗೆಯಲಾಗಿದೆ) 
ಅಬಕಾರಿ ನಿರೀಕ್ಷಕರು, ಸುಳ್ಯ ವಲಯ, ಸುಳ್ಯ ಇವರ ತನಿಖಾ ವರದಿ ಸಂಖ್ಯೆ: ಸಿಆರ್‌ ಎಂ/23/2008-09, ದಿ:5- 
2-2009 ರ ತನಿಖಾ ವರದಿಯಲ್ಲಿ, ಪೊಲೀಸ್‌ ಉಪ ನಿರೀಕ್ಬಕರು, ಸುಳ್ಯ ಪೊಲೀಸ್‌ ಠಾಣೆ, ಸುಳ್ಯ ಇವರು ಸಹಾಯಕ 
ರಾಸಾಯನಿಕ ವಿಶ್ಲೇಷಕರು,ಮಂಗಳೂರು ವಲಯ ಇವರಿಂದ ಪಡೆದು ಸಲ್ಲಿಸಿದ್ದ ರಾಸಾಯನಿಕ ವಿಶ್ಲೇಷಣಾ ವರದಿ 
ಸಂಖ್ಯೆ: ಇ-417-67 ದಿ:12-9-2008 ರ ವರದಿಯಲ್ಲಿ ಮದ್ಯಸಾರದ ಪ್ರಮಾಣ ಶೇ.93.5 ಇರುವುದಾಗಿ, ಹಾಗೂ 
ಮಾದರಿಗಳು ಮಾದಕ ಪೇಯ ತಯಾರಿಕೆಗೆ ಹಾಗೂ ಕೈಗಾರಿಕಾ ಉಪಯೋಗಕ್ಕೆ ಬಳಸಬಹುದಾದ 
ಮದ್ಯಸಾರವೆಂದು ದೃಡೀಕರಿಸಿ ರುತ್ತಾರೆ. ತಕ್ಬೀರಿನಲ್ಲಿ ವಶಪಡಿಸಿಕೊಂಡ ವಾಹನದ ಬಿ ರಿಜಿಸ್ಟಾರ್‌ ವರದಿಗಾಗಿ 
ಸಂಬಂದಿಸಿದ ಪ್ರಾದೇಶಿಕ ಸಾರಿಗೆ ಅದಿಕಾರಿಗಳನ್ನು ಎರಡು ಬಾರಿ ಕೋರಲಾಗಿದ್ದು, ಸದ್ರಿ ವರದಿ ಸ್ವೀಕೃತವಾಗದೇ 
ಇರುವುದರಿಂದ ಹಾಗೂ ತಕ್ಸೀರಿನಲ್ಲಿ ವಶಪಡಿಸಿಕೊಂಡ ವಾಹನದ ಒಡೆತನ ನಿರೂಪಿಸಿ ಯಾರೊಬ್ಬರೂ 
ಬಿಡುಗಡೆಗಾಗಿ ಪ್ರಯತ್ನಿಸದೇ ಇರುವುದರಿಂದ ತಕ್ಷೀರಿನಲ್ಲಿ ಹಸ್ತಾಂತರಗೊಂಡ ಈ ಮೇಲಿನ ವಾಹನ ಸಮೇತ 
ಮದ್ಯಸಾರವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು, ಮದ್ಯಸಾರವನ್ನು ನಾಶಪಡಿಸಲು ಶಿಫಾರಸ್ಸು ಮಾಡಿರುತ್ತಾ. ರೆ. 
ಅಬಕಾರಿ ನಿರೀಕ್ಷಕರು, ಸುಳ್ಯ ವಲಯ, ಸುಳ್ಯ ಇವರ ತನಿಖಾ ವರದಿಯನ್ನು ಆಧರಿಸಿ, ಈ ಪ್ರಾಧಿಕಾರದ 
ಆದೇಶ ಸಂಖ್ಯೆ:ಎಸ್‌ಡಿಕೆ/72/ಡಿಟಿಸಿಆರ್‌/2008-09 ದಿ:8-7-2009ರ ಆದೇಶದಲ್ಲಿ ಈ ಕೆಳಕಂಡ ಸೊತ್ತುಗಳನ್ನು 
(ಮಾದರಿಗಳನ್ನು ಹೊರತುಪಡಿಸಿ) ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಲಾಗಿರುತ್ತದೆ. 
1. |35 ಲೀಟರ್‌ ಗಾತ್ರದ 67 ಬಿಳಿ ಬಣ್ಣದ ಪ್ಲಾಸ್ಟಿಕ್‌ ಕ್ಯಾನ್‌ಗಳಲ್ಲಿ ಸುಮಾರು 2345-000 ಲೀಟರ್‌ ಮದ್ಯಸಾರ. 

















ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡ ಮದ್ಯಸಾರವನ್ನು ಸರಕಾರದ ಅಧಿಸೂಚನೆ ಸಂಖ್ಯೆ: ಎಫ್‌ಡಿ/06/ 
ಪಿಐಎಸ್‌/2007 ದಿ:13-7-2007 ರಂತೆ ಮಾರಾಟ ಮಾಡಲು ನಿಷೇಧಿಸಿದ್ದು ಮುಟ್ಟುಗೋಲು ಹಾಕಿಕೊಳ್ಳಲಾದ 
ಸೊತ್ತುಗಳನ್ನು ನಾಶಪಡಿಸುವಂತೆ ಆದೇಶವಿರುವುದರಿಂದ, ಸದರಿ ಅಧಿಸೂಚನೆಯನ್ನು ಅನುಸರಿಸಿ ಕಲಂ 43(ಎ)3 ರ 
ಅನ್ವಯ ಅಬಕಾರಿ ಉಪ ಅಧೀಕ್ಷಕರು, ಪುತ್ತೂರು ಉಪ ವಿಭಾಗ ಇವರ ಸಮಕ್ಷಮ ಮತ್ತು ಪೊಲೀಸ್‌ ಉಪ ನಿರೀಕ್ಷಕರು, 
ಸುಳ್ಯ ಪೊಲೀಸ್‌ ಠಾಣೆ ಹಾಗೂ ವ್ಯವಸ್ಥಾಪಕರು, ಕೆ.ಎಸ್‌.ಬಿ.ಸಿ.ಎಲ್‌. ಡಿಪೋ, ಪುತ್ತೂರು ಇವರನ್ನು ಮತ್ತು ಸ್ಥಳೀಯ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೫೫ 





ಸಾರ್ವಜನಿಕರು ಹಾಗೂ ಮಾಧ್ಯಮ ಪತ್ರಿಕಾ ವರದಿಗಾರರನ್ನು ಸೇರಿಸಿ ಅಬಕಾರಿ ಆಯುಕ್ತರು, ಕರ್ನಾಟಕ ರಾಜ್ಯ, 
ಬೆಂಗಳೂರು ಇವರ ಸುತ್ತೊ ಲೆ ಸಂಖ್ಯೆ:ಇಸಿಸಿ/73/ಸಿಆರ್‌ಎಂ/2004 ದಿ:12-9-05 ರ ಮಾರ್ಗಸೂಚಿಗಳನ್ನು ಅನುಸರಿಸಿ 
ಮಹಜರು ಜರುಗಿಸಿ ಮದ್ಯಸಾರವನ್ನು ನಾಶಪಡಿಸಲು ಆದೇಶಿಸಿದೆ ಹಾಗೂ ಉಳಿದ ಖಾಲಿ ಪ್ಲಾಸ್ಟಿಕ್‌ ಕ್ಯಾನುಗಳನ್ನು 
ಬಹಿರಂಗ ಹರಾಜಿನಲ್ಲಿ ವಿಲೇವಾರಿಗೊಳಿಸಲು ಆದೇಶಿಸಿದೆ. 

ಪ್ರಕರಣದಲ್ಲಿ ಜಪ್ತು ಪಡಿಸಿಕೊಂಡ ವಾಹನ ಸಂ:/6.-115-853 ಟಾಟಾ 407 ಲಾರಿಯ ಬಿ ರಿಜಿಸ್ಟಾರ್‌ 
ಎಕ್ಸ್‌ ಟ್ರಾಕ್ಟ್‌ ವರದಿಯನ್ನು ನೀಡುವಂತೆ ಪ್ರಾದೇಶಿಕ ಸಾರಿಗೆ ಅದಿಕಾರಿಗಳು, ಕೋಯಿಕೋಡ್‌,ಕೇರಳ ರಾಜ್ಯ ಇವರಿಗೆ 
ದಿ:25-3-2009ರಂದು ಈ ಪ್ರಾದಿಕಾರದಿಂದ ಹಾಗೂ ಅಬಕಾರಿ ಉಪ ನಿರೀಕ್ಷಕರು, ಸುಳ್ಯ ವಲಯ, ಸುಳ್ಯ ಇವರಿಂದ 
ಎರಡು ಬಾರಿ ಪತ್ರ ಮುಖೇನಾ ಕೋರಿಕೊಂಡರೂ ವಾಹನದ ಬಿ ರಿಜಿಸ್ಟ್ರಾರ್‌ ಎಕ್ಸ್ಸ್‌ಟ್ರಾಕ್ಟ್‌ ವರದಿ ಸದ್ರಿ ಪ್ರಾದೇಶಿಕ 
ಸಾರಿಗೆ ಅದಿಕಾರಿಗಳಿಂದ ಸ್ವೀಕೃತವಾಗಿರುವುದಿಲ್ಲ. ಸದ್ರಿ ವಾಹನದ ಮೌಲ್ಯ ಮಾಪನ ವರದಿಯನ್ನು ಪ್ರಾದೇಶಿಕ 
ಸಾರಿಗೆ ಅದಿಕಾರಿಗಳು,ಪುತ್ತೂರು ಇವರಿಂದ ಪಡೆದು ಅಬಕಾರಿ ನಿರೀಕ್ಬಕರು,ಸುಳ್ಯ ವಲಯ ಇವರು ಪ್ರಾದಿಕಾರಕ್ಕೆ 
ಸಲ್ಲಿಸಿದ್ದು, ಸದ್ರಿ ಮೌಲ್ಯ ಮಾಪನ ವರದಿಯ ಪ್ರಕಾರ ವಾಹನವು ಟಾಟಾ ಕಂಪೆನಿಯ ತಯಾರಿಕಾ 
ವಾಹನವಾಗಿದ್ದು,ವಾಹನದ ಚಾಸೀಸ್‌ ಸಂ:0814864, ಇಂಜಿನ್‌ ಸಂ: ಅಸ್ಪಷ್ಟವಾಗಿರುತ್ತದೆ ಮತ್ತು ವಾಹನದ 
ಸ್ಥಿತಿಗತಿಗನುಸಾರವಾಗಿ ಮೌಲ್ಯ ಮಾಪನ ರೂ.1,80,000/- ಎಂದು ದೃಡೀಕರಿಸಿ ಪತ್ರ ನೀಡಿರುತ್ತಾರೆ. 

ವಾಹನದ ಮಾಲೀಕತ್ವವನ್ನು ತಿಳಿಯಲು ಬಿ ರಿಜಿಸ್ಟ್ರಾರ್‌ ಎಕ್ಸ್ಸ್‌ಟ್ರಾಕ್ಟ್‌ ವರದಿಯು ಏಕೈಕ ದಾಖಲೆಯಾಗಿದ್ದು, 
ಸದ್ರಿ ಜಿ ರಿಜಿಸ್ಟ್ರಾರ್‌ ಎಕ್ಸ್ಸ್‌ಟ್ರಾಕ್ಟ್‌ ವರದಿಯನ್ನು ಸಂಬಂದಿಸಿದ ಪ್ರಾದೇಶಿಕ ಸಾರಿಗೆ ಅದಿಕಾರಿಗಳು ನೀಡದೇ 
ಇರುವುದರಿಂದ ವಾಹನದ ಮಾಲೀಕತ್ವದ ಬಗ್ಗೆ ಮಾಹಿತಿಯನ್ನು ಪಡೆಯಲು ಈ ಪ್ರಾಧಿಕಾರದಲ್ಲಿ 
ಸಾಧ್ಯವಾಗಿರುವುದಿಲ್ಲ. 

ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನವನ್ನು ದಿ:04-8-2008ರಂದು ವಶಪಡಿಸಿ ಕೊಂಡು ಈಗಾಗಲೇ 3 ವರ್ಷ 
ಕಳೆದರೂ, ಪ್ರಕರಣದಲ್ಲಿ ದಸ್ತಗಿರಿಯಾದ ಆರೋಪಿಗಳಾಗಲೀ, ವಾಹನದ ಮಾಲೀಕರಾಗಲೀ ಅಥವಾ ಅವರ ಪರ 
ವಕೀಲರಾಗಲೀ ಪ್ರಕರಣ ದಾಖಲಿಸಿಕೊಂಡ ಸುಳ್ಯ ಪೊಲೀಸ್‌ ಠಾಣೆಯಲ್ಲಾಗಲೀ, ಪ್ರಕರಣದ ತನಿಖೆ 
ಕೈಗೊಂಡ ಸುಳ್ಯ ಅಬಕಾರಿ ವಲಯ ಕಛೇರಿಯಲ್ಲಾಗಲೀ ಅಥವಾ ಈ ಪ್ರಾದಿಕಾರದಲ್ಲಾಗಲೀ ಹಾಜರಾಗಿ ವಾಹನದ 
ಬಿಡುಗಡೆಗಾಗಿ ಯಾರೂ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. ಸದರಿ ವಾಹನದಲ್ಲಿ ಜನೋಪಯೋಗಿ ವಸ್ತುವಾದ 
ಹಣ್ಣುಹಂಪಲು ಸಾಗಾಟ ಮಾಡುವ ನೆಪದಲ್ಲಿ ಅದರ ಮರೆಯಲ್ಲಿ ಅಕ್ರಮವಾಗಿ ಯಾವುದೇ ರಹದಾರಿ ಪತ್ರವಿಲ್ಲದೆ 
67 ಪ್ಲಾಸ್ಟಿಕ್‌ ಕ್ಯಾನುಗಳಲ್ಲಿ ಮದ್ಯಸಾರವನ್ನು ತುಂಬಿಸಿ ಅಕ್ರಮ ಸಾಗಾಟ ಮಾಡಿರುವುದು ಮೇಲ್ನೋಟಕ್ಕೆ 
ಸಾಬೀತಾಗಿರುವುದರಿಂದ, ಸದರಿ ವಾಹನವನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಪ್ರಾದಿಕಾರವು ಮನಗಂಡು ಮುಟ್ಟುಗೋಲು ನಡವಳಿಯನ್ನು ಪ್ರಾರಂಬಿಸಲಾಗಿರುತ್ತದೆ. 

ನಂತರ ಪ್ರಕರಣದ ವಿಚಾರಣೆಯನ್ನು ಆರಂಭಿಸಿ, ಈ ಪ್ರಕರಣದಲ್ಲಿ ಈ ಕೆಳಗಿನಂತೆ ವಿವಾದಾಂಶಗಳ ಉತ್ತರ 

ಪಡೆಯಲಾಗಿರುತ್ತದೆ. 
1) ಮೊದಲನೇ ವಿವಾದಾಂಶ: ದಿ: 5-8-2008 ರಂದು KL-11-£-853 ಎಂಬ ಸಂಖ್ಯಾ ಫಲಕ ಹೊಂದಿರುವ ಟಾಟಾ 407 
ಲಾರಿಯಲ್ಲಿ ವಾಹನದ ಮಾಲೀಕರ ತಿಳುವಳಿಕೆಯಿಂದಲೇ ಅಕ್ರಮವಾಗಿ ಮದ್ಯಸಾರ ಸಾಗಾಣಿಕೆಯಾಗಿದೆಯೇ? ಮತ್ತು 
ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳ ರೀತ್ಯಾ ಉಲ್ಲ ೦ಫನೆಗೆ ಬಳಸಲಾಗಿದೆಯೇ? 
2) ಎರಡನೇ ವಿವಾದಾಂಶ: ಸದರಿ ವಾಹನದಲ್ಲಿ ಅಕ್ರಮವಾಗಿ ಮದ್ಯಸಾರ ಸಾಗಾಣಿಕೆಯಾಗಿರುವುದರ ಬಗ್ಗೆ ವಾಹನ 
ಮಾಲೀಕರಿಗೆ ಅರಿವಿಲ್ಲದಂತೆ ಮತ್ತು ಅವರು ಶಾಮೀಲಾಗದೆ ನಡೆದಿದೆ ಹಾಗೂ ಇದರ ಬಗ್ಗೆ ಅವರು ಸಾಕಷ್ಟು 
ಮುಂಜಾಗ್ರತ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಎಂಬ ಅಂಶವನ್ನು ಆರೋಪಿಗಳು ಮತ್ತು ವಾಹನ ಮಾಲೀಕರು ಈ 
ಪ್ರಾಧಿಕಾರಕ್ಕೆ ತೃಪ್ತಿಕರವಾಗಿ ನಿರೂಪಿಸಿರುತ್ತಾರೆಯೇ? ಅಥವಾ ಇಲ್ಲವೇ? 
3) ಮೂರನೇ ವಿವಾದಾಂಶ: ಜಪ್ರ್ವಪಡಿಸಲಾದ ವಾಹನವನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ? 

ಒಂದನೇ ಅಂಶವನ್ನು ಗುಣಾತ್ಮಕವಾಗಿ, ಎರಡನೇ ಅಂಶವನ್ನು ನಕಾರಾತ್ಮಕವಾಗಿ ಮತ್ತು ಮೂರನೇ ಅಂಶವನ್ನು 
ಅಂತಿಮ ಆದೇಶದಂತೆ. 
ಪ್ರಾಸಾ: 1 

ಪ್ರಾಸಿಕ್ಯೂಶನ್‌ ಪರ ಪ್ರಕರಣದ ತನಿಖಾಧಿಕಾರಿಯಾದ ಶ್ರೀಮತಿ.ಗೀತಾ. ಪಿ.,ಅಬಕಾರಿ ಉಪ ನಿರೀಕ್ಸಕರು, 
ಸುಳ್ಯ ವಲಯ ಇವರು ದಿ:19-8-2009ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸಾಕ್ಸಿ ವಿಚಾರಣೆ ನೀಡುತ್ತಾ, 
ತಾನು ಕಳೆದ ನಾಲ್ಕು ವರ್ಷಗಳಿಂದ ಸುಳ್ಯ ಅಬಕಾರಿ ಉಪ ನಿರೀಕ್ಬಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ದಿ:2-9-2008 
ರಂದು ಅದಿಕೃತ ಅದಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌,ದ.ಕ ಜಿಲ್ಲೆ ಇವರ ದಿ:27-8-2008ರ 


೪೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಆದೇಶದಂತೆ ಸುಳ್ಯ ಪೊಲೀಸ್‌ ಠಾಣಾ ಕ್ಕೈಂ ಸಂ:185/2008 ದಿ:5-8-2008ರ ಮೊಕದ್ದಮೆಗೆ ಸಂಬಂದಿಸಿದ 
ದಾಖಲೆ ಮತ್ತು ಸೊತ್ತುಗಳಾದ ಟಾಟಾ 407 ಲಾರಿ ಸಂ: L-11-£-853 ಮತ್ತು 35 ಲೀ ಗಾತ್ರದ 67 ಪ್ಲಾಸ್ಟಿಕ್‌ 
ಕ್ಯಾನುಗಳಲ್ಲಿ 2345 ಲೀ ಮದ್ಯಸಾರವನ್ನು ಪಡೆದುಕೊಂಡಿರುತ್ತೇನೆ. ಸದ್ರಿ ಪ್ರಕರಣದ ಮುದ್ದೆ ಮಾಲುಗಳನ್ನು 
ಹಸ್ತಾಂತರ ಪಡೆದುಕೊಂಡ ಬಗ್ಗೆ ದಿ:24-9-2008ರಂದು ಅದಿಕೃತ ಅದಿಕಾರಿಗಳಿಗೆ ವರದಿ ಸಲ್ಲಿಸಿರುತ್ತೇನೆ. ಸದ್ರಿ 
ಜಮ್ಮು ಪಡಿಸಿಕೊಂಡ ಮದ್ಯಸಾರದ ಮಾದರಿಗಳನ್ನು ಪೊಲೀಸ್‌ ಅದಿಕಾರಿಗಳೇ ರಾಸಾಯನಿಕ ವಿಶ್ಲೇಷಣೆಗೆ 
ಒಳಪಡಿಸಿದ್ದು, ವಿಶ್ಲೇಷಣಾ ವರದಿಯ ಪ್ರತಿಯನ್ನು ಪೊಲೀಸ್‌ ಅದಿಕಾರಿಗಳಿಂದ ಪಡೆದುಕೊಂಡಿರುತ್ತೇನೆ 
ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಾಹನದ “ಬ” ವಹಿ ವರದಿಗಾಗಿ ಪ್ರಾದೇಶಿಕ ಸಾರಿಗೆ ಅದಿಕಾರಿಗಳು, 
ಕಾಸರಗೋಡು ಜಿಲ್ಲೆ ಇವರಿಗೆ ಬರೆಯಲಾಗಿದ್ದು,ಸದ್ರಿಯವರಿಂದ ಬಿ ವರದಿ ಸ್ವೀಕೃತವಾಗದೇ ಇರುವುದರಿಂದ 
ಪ್ರಕರಣದಲ್ಲಿ ಜಪ್ತಾದ ವಾಹನ ಸಮೇತ ಎಲ್ಲಾ ಮುದ್ದೆ ಮಾಲುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಪ್ರಸ್ತುತ ಸರ್ಕಾರದ ಅದಿಸೂಚನೆಯಂತೆ ಮುಟ್ಟುಗೋಲು ಹಾಕಿಕೊಂಡ ಮದ್ಯಸಾರವನ್ನು ನಾಶಪಡಿಸ 
ಬೇಕಾಗಿರುವುದರಿಂದ, ಮುಟ್ಟುಗೋಲು ಹಾಕಿ ಕೊಂಡ ಸದ್ರಿ ಮದ್ಯಸಾರವನ್ನು ನಾಶಪಡಿಸಲು ಆದೇಶ ನೀಡುವಂತೆ 
ದಿ:5-2-2009ರಂದು ಅದಿಕೃತ ಅದಿಕಾರಿಗಳ ಪ್ರಾದಿಕಾರಕ್ಕೆ ವರದಿ ಸಲ್ಲಿಸಿರುತ್ತೇನೆ. ಅದರ ಪ್ರಕಾರ ಪ್ರಾದಿಕಾರದ 
ದಿ:8-7-2009ರ ಅದೇಶದಲ್ಲಿ ಜಪ್ತು ಪಡಿಸಿಕೊಳ್ಳಲಾದ ಮದ್ಯಸಾರವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ನಾಶಪಡಿಸಲು ಆದೇಶಿಸಲಾಗಿರುತ್ತದೆ. ಸದ್ರಿ ಮುಟ್ಟುಗೋಲು ಹಾಕಿಕೊಂಡ ಮದ್ಯಸಾರವನ್ನು 
ದಿ:20-7-2009ರಂದು ಮಹಜರು ಜರುಗಿಸಿ ಅಬಕಾರಿ ಉಪ ಅದೀಕ್ಸಕರು,ಪುತ್ತೂರು ಉಪ ವಿಭಾಗ,ಪುತ್ತೂರು 
ಇವರ ಸಮಕ್ಸಮದಲ್ಲಿ ನಾಶಪಡಿಸ ಲಾಗಿರುತ್ತದೆ. ವಾಹನದ“ಬಿ''ವರದಿಯನ್ನು ನೀಡುವಂತೆ ಸಂಬಂದಿಸಿದ 
ಪ್ರಾದೇಶಿಕ ಸಾರಿಗೆ ಅದಿಕಾರಿಗಳಲ್ಲಿ ಎರಡು ಬಾರಿ ಪತ್ರ ಮುಖೇನಾ ವಿನಂತಿಸಿಕೊಂಡರೂ ಸದ್ರಿ ಸಾರಿಗೆ 
ಪ್ರಾಧಿಕಾರಿಗಳಿಂದ ವರದಿ ಬಂದಿರುವುದಿಲ್ಲ .ಕಾರಣ ಸದ್ರಿ ವಾಹನವನ್ನು ಜಪ್ತುಪಡಿಸಿಕೊಂಡು 13 ತಿಂಗಳುಗಳು 
ಕಳೆದಿರುವುದರಿಂದ ಸದ್ರಿ ವಾಹನದ ಸ್ಥಿತಿಗತಿ ,ವಾತಾವರಣದ ವೈಪರೀ ತ್ಯದಿಂದ ಕ್ಬೀಣ ಗೊಳ್ಳುವ ಸಾಧ್ಯತೆ 
ಇದ್ದು,ಇದರಿಂದ ಸರ್ಕಾರಕ್ಕೆ ಅರ್ಥಿಕ ನಷ್ಟವುಂಟಾಗುವ ಸಂಭವವಿರುವುದರಿಂದ ಸದ್ರಿ ವಾಹನವನ್ನು ಸಹಾ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿ ಕೊಳ್ಳುವಂತೆ ದಿ:14-7-2009ರಂದು ಮಾನ್ಯ ಅದಿಕೃತ ಅದಿಕಾರಿಗಳಿಗೆ ವರದಿ 
ಸಲ್ಲಿಸಿರುತ್ತೇನೆ. ಪೊಲೀಸ್‌ ವೃತ್ತ ನಿರೀಕ್ಬಕರು,ಸುಳ್ಯ ಪೊಲೀಸ್‌ ಠಾಣೆ ಇವರ ಕ್ರೈಂ ಸಂ:185/2008 
ದಿ:5-8-2008 ಇದರ ಪ್ರತಿಯನ್ನು ಪ್ರಾದಿ ಕಾರದಲ್ಲಿ ಈಗ ನೋಡಿ ಅದನ್ನು ನಿಶಾನೆ ಪಿ-1 ಎಂದು, ರಾಸಾಯನಿಕ 
ವಿಶ್ಲೇಷಣಾ ವರದಿಯ ಪ್ರತಿಯನ್ನು ನಿಶಾನೆ ಪಿ-2 ಎಂದೂ, ಸೊತ್ತು ಮುಟ್ಟುಗೋಲು ಸಂಬಂಧ ಪ್ರಾದಿಕಾರಕ್ಕೆ 
ಸಲ್ಲಿಸಿದ್ದ ತನಿಖಾ ವರದಿ ದಿ:5-2-2009ರ ಪ್ರಸ್ತಾವನೆಯನ್ನು ನಿಶಾನೆ ಪಿ-3 ಎಂದೂ ಅದರ ಮೇಲಿನ ತನ್ನ 
ಸಹಿಯನ್ನು ನಿಶಾನೆ ಪಿ-3 ಎ ಎಂದೂ, ದಿ:14-7-2009ರಂದು ಸಲ್ಲಿಸಿದ್ದ ಪ್ರಸ್ತಾವನೆಯನ್ನು ನಿಶಾನೆಪಿ-4 ಎಂದೂ , 
ಅದರ ಮೇಲಿನ ತನ್ನ ಸಹಿಯನ್ನು ನಿಶಾನೆ ಪಿ-4 ಎ ಎಂದೂ ವಿಚಾರಣೆ ವೇಳೆಯಲ್ಲಿ ಗುರುತಿಸಿರುತ್ತೇನೆ ಎಂದು ಸಾಕ್ಷಿ 
ನೀಡಿರುತ್ತಾರೆ. 

ವಾಹನದ ಮಾಲೀಕರಾಗಲಿ ಹಾಗೂ ಅವರ ಪರ ವಕೀಲರು ಯಾರೂ ಹಾಜರಾಗದೇ ಇರುವ ಪ್ರಯುಕ್ತ ಪಾಟೀ 
ಸವಾಲು ಇಲ್ಲವೆಂದು ಪರಿಗಣಿಸಿ ಮೊಕದ್ದಮೆಯ ವಿಚಾರಣೆಯನ್ನು ನ್ಯಾಯಾಲಯದಲ್ಲಿ ಮುಕ್ತಾಯಗೊಳಿಸಲಾಯಿತು. 

ಪ್ರಕರಣದ ತನಿಖಾಧಿಕಾರಿಯವರು ಪೂರಕವಾಗಿ ನೀಡಿರುವ ಸಾಕ್ಷ್ಯಾಧಾರದ ಮೇಲೆ ಹಾಗೂ ಲಭ್ಯವಿರುವ 
ದಾಖಲಾತಿಗಳಿಂದ ದಿ:5-8-2008 ರಂದು ಜಪು,ಪಡಿಸಿಕೊಂಡಿರುವ ಟಾಟಾ 407 ಲಾರಿ ಸಂಖ್ಯೆ: KL-11-E-853 ಇದರಲ್ಲಿ 
ಹಣ್ಣು ಹಂಪಲು ಸಾಗಾಟದ ನೆಪದಲ್ಲಿ ಸದ್ರಿ ಸೊತ್ತುಗಳ ಮರೆಯಲ್ಲಿ 67 ಮದ್ಯಸಾರ ತುಂಬಿಸಿದ ಕ್ಯಾನುಗಳನ್ನು 
ಅಡಗಿಸಿ ಅಕ್ರಮವಾಗಿ 2345.000 ಲೀಟರ್‌ ಮದ್ಯಸಾರವನ್ನು ಯಾವುದೇ ಅಧಿಕೃತ ರಹದಾರಿ ಪತ್ರವಿಲ್ಲದೇ ಸಾಗಾಣಿಕೆ 
ಮಾಡಿರುವುದರಿಂದ ವಾಹನದ ಮಾಲೀಕರು ಅಥವಾ ತತ್ಸಂಬಂಧ ವ್ಯಕ್ತಿಗಳು ತಮ್ಮ ತಿಳುವಳಿಕೆಯಿಂದಲೇ ಈ 
ಅಪರಾಧವೆಸಗಿರುವುದು ಸಾಬೀತಾಗಿರುವುದರಿಂದ ಒಂದನೇ ಅಂಶವನ್ನು ಗುಣಾತ್ಮಕವಾಗಿ ಪರಿಗಣಿಸಲಾಗಿದೆ. ವಾಹನ 
ಮಾಲೀಕರು ಹಾಗೂ ಅವರ ಪರ ವಕೀಲರು ಯಾರೂ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ವಾಹನದ ಬಿಡುಗಡೆಗಾಗಿ 
ವಾಹನಕ್ಕೆ ಸಂಬಂಧಿಸಿದ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು, ಅಥವಾ ಪ್ರಕರಣದಲ್ಲಿ ತಮ್ಮ ನಿರಾಪರಾದಿತ್ವವನ್ನು 
ಸಾಬೀತುಪಡಿಸಲು ಯಾವುದೇ ದಾಖಲಾತಿಗಳನ್ನು ಪ್ರಾದಿಕಾರದ ಮುಂದೆ ಒದಗಿಸಲು ವಿಫಲರಾಗಿರುವ ಕಾರಣಕ್ಕೆ 
ಎರಡನೇ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳುವ ಅಗತ್ಯತೆವಿರುವುದಿಲ್ಲ. 

1965ನೇ ಕರ್ನಾಟಕ ಅಬಕಾರಿ ಕಾಯಿದೆಯಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 

ಪತ್ತೆಯಾಗದಿದ್ದಲ್ಲಿ ಅಥವಾ ಪತ್ತೆಯಾಗುವ ಸಾಧ್ಯತೆಯಿಲ್ಲದಿದ್ದಲ್ಲಿ, ಪ್ರಕರಣವನ್ನು ಪತ್ತೆ ಹಚ್ಚಿದ ಒಂದು ತಿಂಗಳಲ್ಲಿ 
ಯಾವುದೇ ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಪ್ತಾಗಿರುವ ಸೊತ್ತುಗಳು ತಮ್ಮದೆಂದು, 
ಅವುಗಳು ಕಾನೂನುಬದ್ದ ವಾಗಿದೆಯೆಂದು ಸಾಕ್ಷಾ $ಧಾರದೊಂದಿಗೆ ಸಾಬೀತುಪಡಿಸದೇ ಇದ್ದಲ್ಲಿ, ಸದರಿ ಸೊತ್ತುಗಳು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೫೭ 





ಕರ್ನಾಟಕ ಅಬಕಾರಿ ಕಾಯಿದೆ ಕಾಲಂ 43 ರ ಅಡಿಯಲ್ಲಿ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ 
ಸೊತ್ತುಗಳಾಗಿದ್ದಲ್ಲಿ, ಅಂತಹ ಸೊತ್ತುಗಳನ್ನು ಕಾಲಂ 43(ಸ) ಅಡಿಯಲ್ಲಿ ಸರಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಹುದಾಗಿರುತ್ತದೆ. 

ಸದರಿ ಪ್ರಕರಣದಲ್ಲಿ ಪೊಲೀಸ್‌ ವೃತ್ತ ನಿರೀಕ್ಷಕರು, ಸುಳ್ಯ ಇವರು ಸುಳ್ಯ ಪೊಲೀಸ್‌ ಠಾಣಾ ತಕ್ಷೀರು ಸಂಖ್ಯೆ: 
185/2008 ದಿ:5-8-2008 ರಂದು ದಾಖಲಿಸಿದ ಪ್ರಕರಣದಲ್ಲಿ ಆರೋಪಿಗಳು ಜನೋಪಯೋಗಿ ಹಣ್ಣುಹಂಪಲು 
ಸೊತ್ತುಗಳೊಂದಿಗೆ ಅಕ್ರಮವಾಗಿ 67 ಮದ್ಯಸಾರ ತುಂಬಿದ ಕ್ಯಾನುಗಳಲ್ಲಿ 2345.00 ಲೀಟರ್‌ ಮದ್ಯಸಾರ 
ಸಾಗಾಣಿಕೆ ಮಾಡುವುದನ್ನು ಪತ್ತೆಹಚ್ಚಿ, ವಾಹನವನ್ನು ಪಂಚನಾಮೆಯ ಮುಖಾಂತರ ಸ್ವಾಧೀನಪಡಿಸಿದ್ದು ಹಾಗೂ 
ವಾಹನದಲ್ಲಿ ಜಪ್ಪುಪಡಿಸಲಾಗಿರುವ ವಸ್ತು ರಾಸಾಯನಿಕ ತಜ್ಞರ ಅಭಿಪ್ರಾಯದಂತೆ ಮದ್ಯಸಾರವೆಂದು ದೃಢಪಟ್ಟಿದ್ದು, 
ಸದರಿ ವಾಹನವನ್ನು ಕರ್ನಾಟಕ ಅಬಕಾರಿ ಕಾನೂನಿನ ಉಲ್ಲಂಘನೆಗಾಗಿ ಬಳಸಿರುವುದು ಸ್ಪಷ್ಟವಾಗಿ ಸಾಬೀತಾಗಿರುವುದಾಗಿ 
ಈ ಪ್ರಾಧಿಕಾರವು ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುತ್ತ ದೆ. 

ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಟಾಟಾ 407 ಲಾರಿ ಸಂಖ್ಯೆ: KL-11-£-853 ನ್ನು ವಶಪಡಿಸಿಕೊಂಡು ಸುಮಾರು 
ಒಂದು ವರ್ಷ ಕಳೆದರೂ ಈ ಪ್ರಾಧಿಕಾರದ ಮುಂದೆ ಅಥವಾ ಶಕ್ಷೀರು ದಾಖಲಿಸಿದ ಸುಳ್ಯ ಪೊಲೀಸ್‌ ಠಾಣೆ ಮತ್ತು 
ಸುಳ್ಯ ವಲಯ ಕಚೇರಿಯಲ್ಲಿ ಇದುವರೆಗೂ ವಾಹನದ ಬಿಡುಗಡೆಗಾಗಿ ಅಧಿಕೃತ ದಾಖಲಾತಿಗಳೊಂದಿಗೆ ವಾಹನ 
ಮಾಲೀಕರು ಅಥವಾ ಆರೋಪಿಗಳು ವಾಹನದ ಮಾಲೀಕತ್ವ ನಿರೂಪಿಸಿ ಬಿಡುಗಡೆ ಅರ್ಜಿ ಸಲ್ಲಿಸಿರುವುದಿಲ್ಲ. ಅಬಕಾರಿ 
ನಿರೀಕ್ಷಕರು, ಸುಳ್ಯ ವಲಯ ಇವರ ತನಿಖಾ ವರದಿಯಲ್ಲಿ, ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನದ ಬಿ ರಿಜಿಸ್ಟಾರ್‌ ಎಕ್ಸ್‌ 
ಟ್ರಾಕ್ಟ್‌ ವರದಿಯ ಬಗ್ಗೆ ಸಂಬಂದಿಸಿದ ಪ್ರಾದೇಶಿಕ ಸಾರಿಗೆ ಅದಿಕಾರಿಗಳಿಗೆ ಹಲವಾರು ಬಾರಿ ಪತ್ರ ವ್ಯವಹಾರ 
ನಡೆಸಿದ್ದರೂ ಸದ್ರಿಯವರಿಂದ ಯಾವುದೇ ವರದಿ ಬಾರದೇ ಇರುವುದರಿಂದ, ವಾಹನದ ಮಾಲೀಕರ ಬಗ್ಗೆ 
ವಿವರಗಳನ್ನು ಪಡೆಯಲು ಸಾಧ್ಯವಾಗಿರುವುದಿಲ್ಲ. ಹಾಗೂ ವಾಹನದಲ್ಲಿ ಹಣ್ಣುಹಂಪಲು ಸಾಗಾಟ ಮಾಡುವ 
ನೆಪದಲ್ಲಿ ಸದ್ರಿ ಸೊತ್ತುಗಳ ಮರೆಯಲ್ಲಿ ಅಕ್ರಮವಾಗಿ ಮದ್ಯಸಾರ ತುಂಬಿದ 67 ಕ್ಯಾನುಗಳನ್ನು ಇರಿಸಿ 2345.000 
ಲೀಟರ್‌ ಸಾಗಾಣಿಕೆ ಮಾಡಿರುವುದು ಪ್ರಕರಣದ ದಾಖಲಾತಿಗಳಿಂದ ಸಾಬೀತಾಗಿರುತ್ತದೆ. ಅಲ್ಲದೇ ವಾಹನದ 
ಮಾಲೀಕರು ಅಕ್ರಮ ಮದ್ಯಸಾರ ಸಾಗಾಟ ತನ್ನ ತಿಳುವಳಿಕೆಗೆ ಬಾರದೆ ನಡೆದಿದೆ ಎಂಬುವುದನ್ನು ಸಾಕ್ಷ್ಯಾಧಾರಗಳೊಂದಿಗೆ 
ಸಾಬೀತುಪಡಿಸುವುದು ವಾಹನ ಮಾಲೀಕರ ಆದ್ಯ ಹೊಣೆಗಾರಿಕೆಯಾಗಿರುತ್ತದೆ. ಈ ಕಾರಣದಿಂದ ವಾಹನ ಮಾಲೀಕರು 
ಅವರ ವಾಹನದಲ್ಲಿ ಅಕ್ರಮವಾಗಿ ಮದ್ಯಸಾರ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ ಹಾಗೂ 
ದಸ್ತಗಿರಿಯಾದ ಆರೋಪಿಗಳು ಖುದ್ಧಾಗಿ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿರುವುದಿಲ್ಲ. ಆದುದರಿಂದ ವಾಹನ 
ಮಾಲೀಕರೇ ಸ್ವತಃ ತನ್ನ ಲಾರಿಯಲ್ಲಿ ಅಕ್ರಮವಾಗಿ ಯಾವುದೇ ರಹದಾರಿ ಪತ್ರವಿಲ್ಲದೆ ಮದ್ಯಸಾರ ಸಾಗಾಟ 
ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಹಾಗೂ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಲಾರಿಯು ಈಗಾಗಲೇ 1 
ವರ್ಷ ಕಳೆದರೂ ಅದರ ಮಾಲೀಕತ್ವದ ಬಗ್ಗೆ ಹಾಗೂ ವಾಹನದ ಬಿಡುಗಡೆ ಬಗ್ಗೆ ಯಾರೂ ಅರ್ಜಿಯನ್ನು ಸಲ್ಲಿಸದಿರುವ 
ಕಾರಣ, ಅಕ್ರಮ ಮದ್ಯಸಾರ ಸಾಗಾಟಕ್ಕೆ ಬಳಸಿದ KL-11-£-853 ಟಾಟಾ 407 ಲಾರಿ ವಾಹನವನ್ನು ಕರ್ನಾಟಕ ಅಬಕಾರಿ 
ಕಾಯಿದೆ 1965 ರ ಕಲಂ 43ಸಿ ರಡಿ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುವುದರಿಂದ, ಈ ಕೆಳಕಂಡ 
ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ: ಎಸ್‌ಡಿಕೆ/72/ಡಿಟಿಸಿಆರ್‌/2008--09, ದಿನಾಂಕ:21ನೇ ಆಗಸ್ಟ್‌, 2009 

ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪು ಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ 
ಕನ್ನಡ ಜಿಲ್ಲೆ, ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಾಲಂ 43(ಎ) ಅಡಿಯಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕಲಂ 43 (ಬಿ) ಅಡಿ ಕ್ರಮ ಜರುಗಿಸಿ, ಪೊಲೀಸ್‌ ವೃತ್ತ ನಿರೀಕ್ಷಕರು, ಸುಳ್ಯ ಪೊಲೀಸ್‌ 
ಠಾಣೆ ಇವರ ಕ್ಕೈಂ ಸಂ: 185/2008 ದಿ:5-8-2008 ರಲ್ಲಿ ಜಪ್ಪುಪಡಿಸಿಕೊಂಡಿರುವ ಟಾಟಾ 407 ಲಾರಿ ಸಂ: KL-11-E- 
853 ನ್ನು ನಿಯಮ 43(ಸಿ) ರನ್ವಯ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ:21-08-2009 ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ನೂರ್‌ ಮಹಮ್ಮದ್‌ ಹುಸೇನ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


೪೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಅನುಬಂಧ-1 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 
ಪ್ರಾ.ಸಾ-1: ಶ್ರೀಮತಿ.ಗೀತಾ, ಅಬಕಾರಿ ಉಪ ನಿರೀಕ್ಷಕರು, ಸುಳ್ಯ ವಲಯ,ಸುಳ್ಯ. 
ಅನುಬಂಧ-2 
ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲಾತಿಗಳು 


ನಿಶಾನೆ ಪಿ-1 : ಪೊಲೀಸ್‌ ಕ್ರೈಂ ಸಂ:185/2008 ದಿ:5-8-2008ರ ಪ್ರತಿ 
ನಿಶಾನೆ ಪಿ-2 : ರಾಸಾಯನಿಕ ವಿಶ್ಲೇಷಕರ ವರದಿ 
ನಿಶಾನೆ ಪ-3 : ದಿ:5-2-2009ರ ಪ್ರಸ್ತಾವನಾ ವರದಿ 
ನಿಶಾನೆ ಪಿ-3 ಎ : ಅದರ ಮೇಲಿನ ಸಹಿ. 
ನಿಶಾನೆ ಪಿ-4 : ದಿ:14-7-2009ರ ಪ್ರಸ್ತಾವನಾ ವರದಿ. 
ನಿಶಾನೆ ಪಿ-4 ಎ : ಅದರ ಮೇಲಿನ ಸಹಿ. 
ಅನುಬಂಧ-3 
ವಾಹನ ಮಾಲೀಕರ ಪರ ವಿಚಾರಣೆಗೆ ಯಾರೂ ಹಾಜರಾಗಿರುವುದಿಲ್ಲ. 
ಅನುಬಂಧ-4 
ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ಸಾಕ್ಷಿದಾರರು 
-ಣ್ಣಲ - 


ನೂರ್‌ ಮಹಮ್ಮದ್‌ ಹುಸೇನ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.905 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಎಸ್‌ಡಿಕೆ/183/ಡಿಟಿಸಿಆರ್‌/2006-07 ದಿನಾಂಕ:28ನೇ ಆಗಸ್ಟ್‌, 2009 
ಉಪಸ್ಥಿತರು: ನೂರ್‌ ಮಹಮ್ಮದ್‌ ಹುಸೇನ್‌ 

ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಪಿರ್ಯಾದುದಾರರು: ಆರೋಪಿಗಳು: 

ಪೊಲೀಸ್‌ ಉಪ ನಿರೀಕ್ಷಕರು, 1) ಹ್ಯಾರಿಸ್‌, ಬಿನ್‌ ಅಬೂಬಕ್ಕರ್‌, ಗೋಳ್ತಮಜಲು ಮನೆ, 
ಪುತ್ತೂರು ಪೊಲೀಸ್‌ ಠಾಣೆ, ಗೋಳ್ತಮಜಲು ಗ್ರಾಮ, ಬಂಟ್ವಾಳ. 

ಪುತ್ತೂರು. 2) ಹ್ಯಾರಿಸ್‌, ಬಿನ್‌ ಕೆ.ಇಬ್ರಾಹಿ೦, ವಾಸ :ಕಲ್ಲಡ್ಕ, ಸರ್ಕಾರಿ 


ಪ್ರೌಢ ಶಾಲೆ ಹತ್ತಿರ, ಬ೦ಟ್ವಾಳ ತಾಲ್ಲೂಕು. 
3) ಸಿದ್ದಾರ್ಥ, ಬಿನ್‌:ಅಚ್ಯುತನ್‌, 
ಡೈಕಟೀಲ್‌, ಹಂದಿಕಾಡು, ತ್ರಿಶೂಲ್‌ ಜಿಲ್ಲೆ, ಕೇರಳ. 
4) ಸತೀಶ್‌, ಬಿನ್‌:ರಾಮೇಗೌಡ, ಜವೇಗಲ್‌, ಅರಸಿಕೆರೆ 
ತಾಲ್ಲೂಕು, ಹಾಸನ ಜಿಲ್ಲೆ. 
5) ಜಯರಾಜ್‌, ಬಿನ್‌ ಶ್ರೀನಿವಾಸ, ಕೆರೆಕಟ್ಟೆ, ಶೃಂಗೇರಿ 
ತಾಲ್ಲೂಕು. 
ವಾಹನ ಮಾಲೀಕರು: 
ಶ್ರೀ ಅಬ್ಬಾಸ್‌, ಬಿನ್‌: ಖಾಸಿಮ್‌,ವಾಸ:ಇಸ್ಸಮಾಬಾದ್‌ ಹೌಸ್‌, 
ಚಾರ್ಮಾಡಿ ಗ್ರಾಮ, ಬೆಳ್ತಂಗಡಿ ತಾಲ್ಲೂಕು. 
(ಜೀಪ್‌ ಸಂಃೆಎ-19ಎ-5742 ) 
ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ:09-11-2006 ರಂದು ಪುತ್ತೂರು ನಗರ ಪೊಲೀಸ್‌ ಠಾಣೆಯ ಪೊಲೀಸ್‌ ನಿರೀಕ್ಬಕರು 
ಇವರಿಗೆ ದೊರೆತ ಖಚಿತ ವರ್ತಮಾನದ ಮೇರೆಗೆ ಪುತ್ತೂರಿನಿಂದ ಕೇರಳ ರಾಜ್ಯದ ಕಾಸರಗೋಡು ಕಡೆಗೆ 
ಅಕ್ರಮವಾಗಿ ಸಾರಾಯಿ ಸ್ಯಾಚೆಟ್‌ಗಳನ್ನು ಮಾರುತಿ ಕಾರಿನಲ್ಲಿ ಸಾಗಿಸುತ್ತಿರುವುದಾಗಿ ತಿಳಿದ ಮೇರೆಗೆ ತಮ್ಮ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೫೯ 





ಇಲಾಖಾ ಜೀಪಿನಲ್ಲಿ ಹೊರಟು, ಬೋಳುವಾರು ಹಳೆಯ ಆರ್‌.ಟಿ.ಒ ಕಚೇರಿ ಜಂಕ್ಟನ್‌ನಲ್ಲಿ ರಸ್ತೆಗಾವಲು 
ನಡೆಸುತ್ತಿದ್ದಾಗ ರಾತ್ರಿ ಸುಮಾರು 9-00 ಗಂಟೆ ಸಮಯದಲ್ಲಿ ಹಾರಾಡಿ ಕಡೆಯಿಂದ ಕಬಕ ಕಡೆಗೆ ಬರುತ್ತಿದ್ದ 
ಮಾರುತಿ 800 ಕಾರನ್ನು ಸಂಶಯದ ಮೇರೆಗೆ ನಿಲ್ಲಿಸಲು ಸೂಚನೆ ನೀಡಿದಾಗ, ಕಾರಿನ ಚಾಲಕನು ಕಾರನ್ನು 
ಮುಂದಕ್ಕೆ ಚಲಾಯಿಸಿಕೊಂಡು, ನಂತರ ಬೆನ್ನಟ್ಟಿ, ಪುತ್ತೂರು ಕರ್ಮಲ್‌ ಕಡೆಗೆ ಹೋಗುವ ರಸ್ತೆಯ ಬಳಿ 
ಸದ್ರಿ ಕಾರನ್ನು ಓವರ್‌ ಟೇಕ್‌ ಮಾಡಿ, ಕಾರಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳನ್ನು ಬೆನ್ನಟ್ಟಿ ಹಿಡಿದು, ವಿಚಾರಿಸಿದಾಗ 
ಅವರು ಸಮರ್ಪಕವಾದ ಉತ್ತರವನ್ನು ನೀಡಿರುವುದಿಲ್ಲ. ಸದ್ರಿ ಸ್ಥಳಕ್ಕೆ ಪಂಚರನ್ನು ಕರೆಯಿಸಿ,ಪಂಚರ 
ಸಮಕ್ಸಮ ಕಾರಿನ ಹಿಂದಿನ ಸೀಟನ್ನು ಪರಿಶೀಲಿಸಿದಾಗ 11 ಪ್ಲಾಸ್ಟಿಕ್‌ ಗೋಣಿ ಚೇಲಗಳಿರುವುದು ಕಂಡು 
ಬಂತು . ಪಂಚರ ಸಮಕ್ಟಮ ಸದ್ರಿ ಪ್ಲಾಸ್ಟಿಕ್‌ ಗೋಣಿ ಚೀಲವನ್ನು ಕಾರಿನ ಒಳಗಿನಿಂದ ಹೊರತೆಗೆದು, 
ಪರಿಶೀಲಿಸಿದಾಗ ಎಲ್ಲಾ ಗೋಣಿ ಚೀಲಗಳಲ್ಲಿ ಸಾರಾಯಿ ಸ್ಯಾಚೆಟ್‌ಗಳಿರುವುದು ಕಂಡು ಬಂತು. ತಲಾ 500 
ರಂತೆ ಒಟ್ಟು 100 ಎಂ.ಎಲ್‌ನ 5500 ಸಾರಾಯಿ ಸ್ಯಾಚೆಟ್‌ಗಳು ಇರುವುದು ಕಂಡು ಬಂತು. ಸಾರಾಯಿ 
ಸ್ಯಾಚೆಟ್‌ಗಳನ್ನು ಸಾಗಾಟ ಮಾಡಲು ರಹದಾರಿ ಪತ್ರಗಳು ಇದೆಯೇ ಎಂದು ವಿಚಾರಿಸಿದಾಗ ಸದ್ರಿಯವರ 
ಪೈಕಿ ಹ್ಯಾರಿಸ್‌, ಬಿನ್‌:ಅಬೂಬಕ್ಕರ್‌, ಗೋಳ್ತಮಜಲು ಮನೆ, ಗೋಳ್ತಮಜಲು ಗ್ರಾಮ,ಬಂಟ್ವಾಳ ಇವರು 
ಕಾರಿನ ಚಾಲಕನಾಗಿದ್ದು, ಇನ್ನೊಬ್ಬನ ಹೆಸರು ಹ್ಯಾರಿಸ್‌,ಬಿನ್‌:ಕೆ.ಇಬ್ರಾಹಿಂ,ವಾಸ :ಕಲ್ಲಡ್ಕ,ಸರ್ಕಾರಿ ಪ್ರೌಢ 
ಶಾಲೆ ಹತ್ತಿರ,ಬಂಟ್ವಾಳ ತಾಲೂಕು ಎಂದು ಹೇಳಿದನು. ಸಾರಾಯಿ ಸ್ಯಾಚೆಟ್‌ಗಳನ್ನು ಪುತ್ತೂರು ಅಬಕಾರಿ 
ಗುತ್ತಿಗೆದಾರ ಕೆಲಸದವನಾದ ಸತೀಶ್‌,ಜಯರಾಜ ಮತ್ತು ಸಿದ್ದಾರ್ಥ ಎಂಬವರು ಜೀಪ್‌ ಸಂಃೆ.ಎ-19ಎ- 
5742 ರಲ್ಲಿ ಎ.ಪಿ.ಎಂ.ಸಿ ರಸ್ತೆಯ ರೈಲ್ವೆ ಕ್ರಾಸ್‌ ಬಳಿ ತಂದು ಕೊಟ್ಟಿದ್ದನ್ನು ಪಡಕೊಂಡಿದ್ದು, ಇದನ್ನು 
ಕೇರಳ ರಾಜ್ಯದ ಕಾಸರಗೋಡಿಗೆ ಕಾರಿನಲ್ಲಿ ಮಾರಾಟಕ್ಕೆ ಸಾಗಿಸುತ್ತಿರುವುದಾಗಿ ತಿಳಿಸಿದನು. ಸದ್ರಿ 
ಸಮಯದಲ್ಲಿ ಸಾರಾಯಿ ಸಾಗಾಣಿಕೆ ಮಾಡಲು ಯಾವುದೇ ರಹದಾರಿ ಪತ್ರ ಹಾಗೂ ಪರವಾನಗಿಯನ್ನು 
ಹಾಜರುಪಡಿಸದಿರುವ ಕಾರಣಕ್ಕೆ ಇದು ಕರ್ನಾಟಿಕ ಅಬಕಾರಿ ಕಾಯಿದೆ 1965 ರ ಕಲಂ 32(1),34,43(ಎ) ರ 
ಪ್ರಕಾರ ಅಪರಾಧ ಹಾಗೂ ಶಿಕ್ಬಾರ್ಹವಾಗಿರುವುದರಿಂದ ಗೋಣಿಚೀಲದಲ್ಲಿದ್ದ ಒಟ್ಟು 5500 ಸಾರಾಯಿ 
ಸ್ಯಾಚೆಟ್‌ಗಳನ್ನು ಹಾಗೂ ಸಾಗಾಟಕ್ಕೆ ಬಳಸಿದ ಮಾರುತಿ 800 ಕಾರು ಸಂಃೆ.ಎ-05ಎಂ-3705ನ್ನು ಮಹಜರು 
ಮುಖೇನ ಪಂಚರ ಸಮಕ್ಸಮ ಅಮಾನತ್ತುಪಡಿಸಲಾಯಿತು. ಆರೋಪಿಗಳಿಬ್ಬರನ್ನು ಸ್ಥಳದಲ್ಲೇ ದಸ್ತಗಿರಿ 
ಮಾಡಿ, ಮುಂದಿನ ಕ್ರಮ ಕೈಗೊಳ್ಳಲಾಯಿತು. ಸಾರಾಯಿಯಿಂದ ಸ್ಯಾಂಪಲ್‌ಗಾಗಿ ತೆಗೆದು ಅದಕ್ಕೆ ಬಿಳಿ 
ಬಟ್ಟೆಯನ್ನು ಸುತ್ತಿ, ಪಂಚರ ಸಮಕ್ಸಮ ಎಸ್‌.ಹೆಚ್‌.ಒ ಅರಗು ಸೀಲು ಹಾಕಿ,ಪಂಚರ ಸಹಿ ಇರುವ 
ಚೀಟಿಯನ್ನು ಅಂಟಿಸಲಾಯಿತು. ನಂತರ ತನಿಖೆಯನ್ನು ಮುಂದುವರಿಸಿ,ಕಾರಿನಲ್ಲಿದ್ದ ಸಾರಾಯಿ ಸ್ಯಾಚೆಟ್‌ಗಳ 
ಮಾಲೀಕತ್ವದ ಬಗ್ಗೆ ವಿಚಾರಿಸಿದಾಗ ಸಾರಾಯಿಯನ್ನು ಪುತ್ತೂರು ತಾಲೂಕಿನ ಸಾರಾಯಿ ಗುತ್ತಿಗೆದಾರರ 
ಕೆಲಸದವರಾದ ಸತೀಶ್‌, ಜಯರಾಜ್‌ ಮತ್ತು ಸಿದ್ದಾರ್ಥ ಇವರುಗಳು ಎ.ಪಿ.ಎಂ.ಸಿ ರಸ್ತೆಯ ರೈಲ್ವೆ ಬಳಿ 
ಜೀಮ ಸಂ: ಕೆ.ಎ-19ಎ-5742ರಲ್ಲಿ ತಂದುಕೊಟ್ಟಿದ್ದು, ಈ ಬಗ್ಗೆ ಯಾವುದೇ ಅಧಿಕೃತ ದಾಖಲಾತಿಗಳನ್ನು 
ಹಾಜರುಪಡಿಸಿರುವುದಿಲ್ಲ. ಪುತ್ತೂರು ಸಾರಾಯಿ ಗುತ್ತಿಗೆದಾರರ ಕಚೇರಿಯ ಎದುರುಗಡೆ ನಿಲ್ಲಿಸಲಾದ 
ಜೀಪನ್ನು ವಶಪಡಿಸಿಕೊಂಡು, ಮಹಜರನ್ನು ಸ್ಥಳದಲ್ಲೇ ತಯಾರಿಸಿ, ಆರೋಪಿಗಳ ವಿರುದ್ಧ ತಕ್ಬೀರು 
ಸಂ:147/2006 ದಿ:09-11-2006 ರಂತೆ ಮೊಕದ್ದಮೆ ದಾಖಲಿಸಿ, ಮಾನ್ಯ ನ್ಯಾಯಾಲಯಕ್ಕೂ ಹಾಗೂ ಈ 
ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸಿರುತ್ತಾರೆ. ಸದ್ರಿ ಸೊತ್ತುಗಳನ್ನು ಹಾಗೂ ದಾಖಲಾತಿಗಳನ್ನು ಮುಂದಿನ ತನಿಖೆಯ 
ಬಗ್ಗೆ ಅಬಕಾರಿ ಉಪ ನಿರೀಕ್ಬಕರು(ನಂ.1)ಜಾರಿ ಮತ್ತು ತನಿಖೆ,ಪುತ್ತೂರು ಇವರಿಗೆ ಈ ಪ್ರಾಧಿಕಾರದ ಆದೇಶ 
ಸಂ:ಎಂಎನ್‌ಜಿ/ಇಐಬಿ/18/2006-07 ದಿ:01-12-2006 ರಂತೆ ತಕ್ಬೀರಿನಲ್ಲಿ ವಶಪಡಿಸಿಕೊಂಡ ವಾಹನಗಳನ್ನು 
ಹಾಗೂ ಸಾರಾಯಿ ಸ್ಯಾಚೆಟ್‌ಗಳನ್ನು ಪೊಲೀಸ್‌ ಉಪ ನಿರೀಕ್ಬಕರು,ಪುತ್ತೂರು ಪೊಲೀಸ್‌ ಠಶಾಣೆ,ಪುತ್ತೂರು 
ಇವರು ದಿ:18-12-2006 ರಂದು ಅಬಕಾರಿ ಉಪ ನಿರೀಕ್ಬಕರು(ನಂ.1) ಜಾರಿ ಮತ್ತು ತನಿಖೆ,ಪುತ್ತೂರು 
ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ಜೀಮ ಸಂ:ಕೆ.ಎ-19ಎ-5742ರ ಆರ್‌.ಸಿ ಮಾಲೀಕರಾದ ಶ್ರೀ ಅಬ್ಬಾಸ್‌, ಬಿನ್‌:ಖಾಸಿಮ್‌, ಚಾರ್ಮಾಡಿ 
ವಿಲೇಜ್‌, ಬೆಳ್ತಂಗಡಿ ತಾಲೂಕು ಇವರು ತಮ್ಮ ವಕೀಲರ ಮುಖಾಂತರ ದಿ:30-12-2006 ರಂದು ಈ 
ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ, ತಕ್ಬೀರಿನಲ್ಲಿ ವಶಪಡಿಸಿಕೊಂಡ ವಾಹನವನ್ನು ತಾತ್ಕಾಲಿಕ ನೆಲೆಯಲ್ಲಿ 
ಬಿಡುಗಡೆಗೊಳಿಸಬೇಕೆಂದು ಕೋರಿರುತ್ತಾರೆ. 

ಅಂದಿನ ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಸಕರು,ಇ.ಐ.ಬಿ, ದ.ಕ ಜಿಲ್ಲೆ, 
ಮಂಗಳೂರು ಇವರ ನ್ಯಾಯಾಲಯದ ಕರ್ನಾಟಿಕ ಅಬಕಾರಿ ಕಾಯಿದೆ 43(ಬಿ)ಅಡಿಯಲ್ಲಿ ನೀಡಲಾಗಿರುವ 
ನೋಟೀಸು ಸಂ:ಇಐಬಿ/ಡಿಟಿಸಿಆರ್‌/183/2006-07 ದಿ:03-01-2007 ರಲ್ಲಿ ಸದ್ರಿ ಮದ್ಯಂತರ ಬಿಡುಗಡೆಗಾಗಿ 


೪೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಸಲ್ಲಿಸಿದ ಅರ್ಜಿಯ ಬಗ್ಗೆ ವಿಚಾರಣೆಯನ್ನು ನಿಗದಿಪಡಿಸಿ, ಸದ್ರಿ ದಿನಾಂಕದಂದು ಮೂಲ 
ದಾಖಲಾತಿಗಳೊಂದಿಗೆ ಹಾಜರಾಗಲು ಸೂಚಿಸಲಾಗಿರುತ್ತದೆ.ವಾಹನ ನಿರೀಕ್ಬಕರು, ಹುತ್ತೂರು ಇವರು 
ವಾಹನದ ಮೌಲ್ಯ ರೂ.78,000/-ಗಳಾಗಬಹುದೆಂದು ದಿ:29-01-2007ರಂದು ದೃಢೀಕರಣ ಪತ್ರ 
ನೀಡಿರುವುದರಿಂದ ಹಾಗೂ ವಾಹನದ ಮಾಲೀಕರು ವಾಹನದ ಮೂಲ ದಾಖಲಾತಿಗಳನ್ನು 
ಸಲ್ಲಿಸಿರುವುದರಿಂದ ಅಂದಿನ ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಸಕರು,ಇ.ಐ.ಬಿ,ದ.ಕ 
ಜಿಲ್ಲೆ, ಮಂಗಳೂರು ಇವರ ಮದ್ಯಂತರ ಆದೇಶ ಸಂಖ್ಯೆ ದಿ:22-02-2007 ರಲ್ಲಿ ತಕ್ಬೀರಿನಲ್ಲಿ 
ವಶಪಡಿಸಿಕೊಂಡ ಮಹೀಂದ್ರ ಜೀಮ ಸಂ:ಕೆ.ಎ-19ಎ-5742 ನ್ನು ರೂ.1,00,000/- ಬ್ಯಾಂಕ್‌ ಗ್ಯಾರೆಂಟಿಯನ್ನು 
ಒದಗಿಸಿದಲ್ಲಿ ಹಾಗೂ ಇತರೆ” ಷರತ್ತುಗಳನ್ವಯ ಅರ್ಜಿದಾರರ ಸುಪರ್ದಿಗೆ ತಾತ್ಕಾಲಿಕ ನೆಲೆಯಲ್ಲಿ 
ಬಿಡುಗಡೆಗೊಳಿಸಲು ಆದೇಶಿಸಿರುತ್ತಾರೆ. ಸದ್ರಿ ಆದೇಶದಂತೆ ಅರ್ಜಿದಾರರು ಈ ಪ್ರಾಧಿಕಾರಕ್ಕೆ ರೂ.1,00,000/- 
ಬ್ಯಾಂಕ್‌ ಗ್ಯಾರೆಂಟಿಯನ್ನು ಬ್ಯಾಂಕ್‌ ಆಫ್‌ ಮಹಾರಾಷ್ಟ್ರ,ಬಸವನಂಗಡಿ ಶಾಖೆ,ಬೆಂಗಳೂರು ಇಲ್ಲಿಂದ ಪಡೆದು, 
ಈ ಪ್ರಾದಿಕಾರಕ್ಕೆ ಒಪ್ಪಿಸಿರುವುದರಿಂದ ಸದ್ರಿ ವಾಹನವನ್ನು ಅಬಕಾರಿ ಉಪ ನಿರೀಕ್ಬಕರು(ನಂ.2)ಜಾರಿ ಮತ್ತು 
ತನಿಖೆ,ಪುತ್ತೂರು ಇವರು ದಿ:16-06-2007 ರಂದು ಸ್ವೀಕೃತಿ ರಶೀದಿಯೊಂದಿಗೆ ಮಾಲೀಕರ ಪರ ಮದ್ಯಂತರ 
ಸುಪರ್ದಿಗೆ ಚಿಡುಗಡೆಗೊಳಿಸಲಾಗಿರುತ್ತದೆ. 

ಪ್ರಕರಣದ ತನಿಖೆಯನ್ನು ಮುಂದುವರಿಸಿದ ಅಬಕಾರಿ ಉಪ ನಿರೀಕ್ಸಕರು(ನಂ.1)ಜಾರಿ ಮತ್ತು 
ತನಿಖೆ,ಪುತ್ತೂರು ಇವರ ತನಿಖಾ ವರದಿ ಸಂ:21/2006-07 ದಿ:08-01-2007 ರ ವರದಿಯಲ್ಲಿ ಶಕ್ಟೀರಿನಲ್ಲಿ 
ವಶಪಡಿಸಿಕೊಂಡ ವಾಹನಗಳ ಬಿ ಅಬ್‌ಸ್ಟ್ರಾಕ್ಟ್‌ ವರದಿಯನ್ನು ಸಾರಿಗೆ ಅಧಿಕಾರಿ,ಜಯನಗರ, ಬೆಂಗಳೂರು 
ಇವರಿಂದ ಪಡೆಯಲಾಗಿದ್ದು, ತಕ್ಬೀರಿನಲ್ಲಿ ವಶಪಡಿಸಿಕೊಂಡ ಮಾರುತಿ 800 ಕಾರು ಸಂ:ಕೆ.ಎ-05ಎಂ-3705 
ರ ಬಿ ಅಬ್‌ಸ್ಟ್ರಾಕ್ಟ್‌ ವರದಿಯಲ್ಲಿ ಆ ಸಂಖ್ಯೆಯ ವಾಹನ ಬಜಾಜ್‌ ಆಟೋ ರಿಕ್ಬಾವಾಗಿದ್ದು, ತಕ್ಬೀರಿನಲ್ಲಿ 
ವಶಪಡಿಸಿಕೊಂಡ ವಾಹನಕ್ಕೆ ಬಳಸಿದ ಸಂಖ್ಯೆ ಆಟೋರಿಕ್ಟಾದ ನೊಂದಣಿ ಸಂಖ್ಯೆಯಾಗಿದ್ದು, ತಕ್ಬೀರಿನಲ್ಲಿ 
ನಮೂದಿಸಿದ ಚಾಸಿಸ್‌ ನಂಬರಿಗೂ ಹಾಗೂ ಇಂಜಿನ್‌ ನಂಬರಿಗೂ ಒಂದಕ್ಕೊಂದು ತಾಳೆಯಾಗದೇ 
ಇರುವುದರಿಂದ ಶಕ್ಟೀರಿನಲ್ಲಿ ವಶಪಡಿಸಿಕೊಂಡ ಮಾರುತಿ 800 ಕಾರು ಸಂಃೆಎ-05 ಎಂ-3705 ನಕಲಿ 
ನಂಬರ್‌ ಆಗಿರುತ್ತದೆ ಎಂದು ದೃಢೀಕರಿಸಿ, ವರದಿಯನ್ನು ನೀಡಿರುತ್ತಾರೆ. ಹಾಗೂ ಶಕ್ಟೀರಿನಲ್ಲಿ 
ವಶಪಡಿಸಿಕೊಂಡ ಸಾರಾಯಿ ಸ್ಯಾಚೆಟ್‌ಗಳಿಂದ ತೆಗೆದ ಸ್ಯಾಂಪಲ್‌ಗಳನ್ನು ರಾಸಾಯನಿಕ ಪರೀಕ್ಷೆಗೆ 
ಕಳುಹಿಸಲಾಗಿದ್ದು, ಕರ್ನಾಟಕ ಸರ್ಕಾರ ,ಸಹಾಯಕ ರಾಸಾಯನಿಕ ವಿಶ್ಲೇಷಕರು,ಮಂಗಳೂರು ಇವರ ಪತ್ರ 
ಸಂ:ಇ-451-11 ದಿ:29-12-2006 ರ ವರದಿಯಲ್ಲಿ ಸಾರಾಯಿಯ ಮದ್ಯಸಾರದ ಪ್ರಮಾಣ 37% ಇರುವುದಾಗಿ 
ದೃಢೀಕರಣ ಪತ್ರ ನೀಡಿರುತ್ತಾರೆ. ಮಾರುತಿ ಕಾರನ್ನು ಹಾಗೂ ಸಾರಾಯಿ ಸ್ಯಾಚೆಟ್‌ಗಳನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು, ಸಾರಾಯಿಯನ್ನು ನಾಶಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಅಬಕಾರಿ ಉಪ ನಿರೀಕ್ಬಕರ ತನಿಖಾ ವರದಿಯನ್ನು ಆಧರಿಸಿ, ಅಂದಿನ ಅಧಿಕೃತ ಅಧಿಕಾರಿಗಳು 
ಹಾಗೂ ಅಬಕಾರಿ ಅಧೀಕ್ಸಕರು,ಇ.ಐ.ಬಿ,ದ.ಕ ಜಿಲ್ಲೆ, ಮಂಗಳೂರು ಇವರ ಮುಟ್ಟುಗೋಲು ಆದೇಶ 
ಸಂ:ಇ.ಐ.ಬಿ/ಡಿಟಿಸಿಆರ್‌/183/2006-07 ದಿ:13-02-2007 ರ ಆದೇಶದಲ್ಲಿ ತಕ್ಬೀರಿನಲ್ಲಿ ವಶಪಡಿಸಿಕೊಂಡ 
100ಎಂ.ಎಲ್‌ನ 5500 ಸಾರಾಯಿ ಸ್ಯಾಚೆಟ್‌ಗಳನ್ನು (ಮಾದರಿಗಳನ್ನು ಹೊರತುಪಡಿಸಿ) ಕರ್ನಾಟಕ ಅಬಕಾರಿ 
ಕಾಯಿದೆ 1965 ರ ಕಲಂ 43ಎ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು, ಮುಟ್ಟುಗೋಲು 
ಹಾಕಿಕೊಂಡ ಸಾರಾಯಿಯನ್ನು ಅಬಕಾರಿ ಉಪ ಅಧೀಕ್ಬಕರು,ಪುತ್ತೂರು ಉಪ ವಿಭಾಗ,ಪುತ್ತೂರು ಇವರ 
ಸಮಕ್ಸಮ ನಾಶಪಡಿಸಲು ಆದೇಶಿಸಿದ್ದು, ಸದ್ರಿ ಆದೇಶದಂತೆ ಅಬಕಾರಿ ಉಪ ಅಧೀಕ್ಸಕರು,ಪುತ್ತೂರು 
ಉಪ ವಿಭಾಗ,ಪುತ್ತೂರು ಇವರು ತಮ್ಮ ಸಿಬ್ಬಂದಿಯವರೊಂದಿಗೆ ಕೂಡಿಕೊಂಡು, ದಿ:26-02-2007 ರಂದು 
ಸಾರಾಯಿ ಸ್ಯಾಚೆಟ್‌ಗಳನ್ನು ನಾಶಪಡಿಸಿ,ಮಹಜರು ಜರುಗಿಸಿ,ವರದಿಯನ್ನು ಸಲ್ಲಿಸಿರುತ್ತಾರೆ. 

ನಂತರ ಪ್ರಕರಣದ ವಿಚಾರಣೆಯನ್ನು ಆರಂಭಿಸಿ, ಈ ಪ್ರಕರಣದಲ್ಲಿ ಈ ಕೆಳಗಿನಂತೆ ವಿವಾದಾಂಶಗಳು 
ಉದ್ಭವಿಸುತ್ತದೆ. 
1) ಮೊದಲನೇ ವಿವಾದಾಂಶ: ದಿ: 09-11-2006 ರಂದು ಮಾರುತಿ 800 ಕಾರು ಸಂಖ್ಯೆ: ಕೆಎ-05-ಎಂ-3705 ಮತ್ತು 
ಮಹೀಂದ್ರ ಜೀಪು ಸಂ: ಕೆಎ-19-ಎ-5742 ರಲ್ಲಿ ವಾಹನದ ಮಾಲೀಕರ ತಿಳುವಳಿಕೆಯಿಂದಲೇ ಅಕ್ರಮವಾಗಿ 
ಸಾರಾಯಿ ಸ್ಯಾಚೆಟ್‌ಗಳನ್ನು ಸಾಗಾಣಿಕೆಯಾಗಿದೆಯೇ? ಮತ್ತು ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು 
ನಿಯಮಗಳ ರೀತ್ಯಾ ಉಲ್ಲ. ೦ಫನೆಗೆ ಬಳಸಲಾಗಿದೆಯೇ? 
2) ಎರಡನೇ ವಿವಾದಾಂಶ: ಸದರಿ ವಾಹನದಲ್ಲಿ ಅಕ್ರಮವಾಗಿ ಸಾರಾಯಿ ಸ್ಯಾಚೆಟ್‌ಗಳನ್ನು ಸಾಗಾಣಿಕೆಯಾಗಿರುವುದರ 
ಬಗ್ಗೆ ವಾಹನ ಮಾಲೀಕರಿಗೆ ಅರಿವಿಲ್ಲದಂತೆ ಮತ್ತು ಅವರು ಶಾಮೀಲಾಗದೆ ನಡೆದಿದೆ ಹಾಗೂ ಇದರ ಬಗ್ಗೆ ಅವರು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೬೧ 





ಸಾಕಷ್ಟು ಮುಂಜಾಗ್ರತ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಎಂಬ ಅಂಶವನ್ನು ಆರೋಪಿಗಳು ಮತ್ತು ವಾಹನ ಮಾಲೀಕರು ಈ 
ಪ್ರಾಧಿಕಾರಕ್ಕೆ ತೃಪ್ತಿಕರವಾಗಿ ನಿರೂಪಿಸಿರುತ್ತಾರೆಯೇ? ಅಥವಾ ಇಲ್ಲವೇ? 
3) ಮೂರನೇ ವಿವಾದಾಂಶ: ಜಪ್ಪುಪಡಿಸಲಾದ ವಾಹನವನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ? 

ಒಂದನೇ ಅಂಶವನ್ನು ಗುಣಾತ್ಮಕವಾಗಿ, ಎರಡನೇ ಅಂಶವನ್ನು ನಕಾರಾತ್ಮಕವಾಗಿ ಮತ್ತು ಮೂರನೇ ಅಂಶವನ್ನು 
ಅಂತಿಮ ಆದೇಶದಂತೆ. 
ಪ್ರಾಸಾ: 1 

ಪ್ರಾಸಿಕ್ಯೂಶನ್‌ ಪರ ಪ್ರಕರಣದ ಮುಖ್ಯ ಮಹಜರು ಸಾಕ್ಸಿಯಾದ ಶ್ರೀ ಎಸ್‌.ಮುಕುಂದ 
ನಾಯ್ಕ್‌,ಪೊಲೀಸ್‌ ನಿರೀಕ್ಬಕರು,ಕರಾವಳಿ ಪೊಲೀಸ್‌ ಕಾವಲು ಪಡೆ,ಮಂಗಳೂರು ವಿಭಾಗ ಇವರು 
ದಿ:26-08-2009 ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಮುಖ್ಯ ವಿಚಾರಣೆಗೆ ಉತ್ತರವನ್ನು ನೀಡುತ್ತಾ, ತಾನು 
ದಿ:28-06-2006ರಿಂದ 907-04-2008ರವರೆಗೆ. ಪುತ್ತೂರು ನಗರ ಪೊಲೀಸ್‌ ಠಾಣೆಯ ಪೊಲೀಸ್‌ 
ನಿರೀಕ್ಬಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ತಾನು ದಿ:09-11-2006ರಂದು ಠಾಣಾ ಪ್ರಭಾರದಲ್ಲಿದ್ದು, ದೊರೆತ 
ಖಚಿತ ವರ್ತಮಾನದ ಮೇರೆಗೆ ತಮ್ಮ ಸಿಬ್ಬಂದಿಯವರೊಂದಿಗೆ ಇಲಾಖಾ ಜೀಪಿನಲ್ಲಿ ಬೋಳವಾರು ಹಳೆಯ 
ಆರ್‌.ಟಿ.ಓ ಜಂಕ್ಟನ್‌ ಬಳಿ ರಸ್ತೆಗಾವಲು ನಡೆಸುತ್ತಿದ್ದಾಗ ರಾತ್ರಿ ಸುಮಾರು 9-00ಗಂಟೆ ಸಮಯದಲ್ಲಿ 
ಹಾರಾಡಿ ಕಡೆಯಿಂದ ಕಬಕ ಕಡೆಗೆ ಒಂದು ಮಾರುತಿ 800 ಕಾರನ್ನು ಸಂಶಯದ ಮೇರೆಗೆ ನಿಲ್ಲಿಸಲು 
ಸೂಚನೆ ನೀಡಿದಾಗ ಸದ್ರಿ ಕಾರನ್ನು ಚಾಲಕ ಮುಂದಕ್ಕೆ ಚಲಾಯಿಸಿಕೊಂಡು, ತಮ್ಮ ಇಲಾಖಾ ಜೀಪಿನಲ್ಲಿ 
ಬೆನ್ನಟ್ಟಿ, ಎರ್ಮಾಳ್‌ ಕಡೆಗೆ ಹೋಗುವ ರಸ್ತೆಯ ಬಳಿ ಮಾರುತಿ ಕಾರನ್ನು ಓವರ್‌ ಟೇಕ್‌ ಮಾಡಿ, ಜೀಪನ್ನು 
ರಸ್ತೆಗೆ ಅಡ್ಡಿ ಇಟ್ಟು ನಿಲ್ಲಿಸಿದೆವು. ಆಗ ಸದ್ರಿ ಕಾರಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಕಾರಿನಿಂದ ಇಳಿದು, 
ಓಡಲು ಪ್ರಾರಂಭಿಸಿ, ಸಿಬ್ಬಂದಿಯವರ ಸಹಾಯದಿಂದ ಬೆನ್ನಟ್ಟ, ಪಂಚರ ಸಮಕ್ಟಮ ಮಾರುತಿ ಕಾರನ್ನು 
ಪರಿಶೀಲಿಸಿದಾಗ ಅದರಲ್ಲಿ ತಲಾ 500 ರಂತೆ ಒಟ್ಟು 11 ಪ್ಲಾಸ್ಟಿಕ್‌ ಗೋಣಿ ಚೀಲಗಳು ಪತ್ತೆಯಾದವು. 
ಚಾಲಕನ ಹೆಸರು ಮತ್ತು ವಿಳಾಸವನ್ನು ವಿಚಾರಿಸಿದಾಗ ಒಬ್ಬ ಹ್ಯಾರಿಸ್‌ ಬಿನ್‌:ಅಬೂಬಕ್ಕರ್‌, ಮತ್ತೊಬ್ಬ 
ಹ್ಯಾರಿಸ್‌ ಬಿನ್‌:ಇಬ್ರಾಹಿಂ ಎಂದು ತಿಳಿಸಿದನು. ಸದ್ರಿ ಸಾರಾಯಿ ಸ್ಯಾಚೆಟ್‌ಗಳಿಂದ ರಾಸಾಯನಿಕ ಪರೀಕ್ಷೆಗಾಗಿ 
ಮಾದರಿ ಸಾರಾಯಿ ಸ್ಯಾಚೆಟ್‌ಗಳನ್ನು ರಾಸಾಯನಿಕ ಪರೀಕ್ಸೆಗಾಗಿ ತೆಗೆದು, ಅದಕ್ಕೆ ಬಟ್ಟೆದಾರ ಕಟ್ಟಿ, 
ಎಸ್‌.ಹೆಚ್‌.ಒ ಅರಗು ಸೀಲು ಹಾಕಿ,ಪಂಚರ ಹಾಗೂ ತನ್ನ ಸಹಿಯನ್ನು ಚೀಟಿಗೆ ಅಂಟಿಸಿರುತ್ತಾರೆ. ಸದರಿ 
ಸಾರಾಯಿಯನ್ನು ಎಲ್ಲಿಂದ ತರಲಾಗಿದೆ ಎಂದು ವಿಚಾರಿಸಿದಾಗ ಹುತ್ತೂರು ತಾಲೂಕು ಸಾರಾಯಿ 
ಗುತ್ತಿಗೆದಾರರ ಕೆಲಸದವರಾದ ಸತೀಶ್‌, ಸಿದ್ದಾರ್ಥ, ಜಯರಾಜ್‌ ಇವರು ಎ.ಪಿ.ಎಂ.ಸಿ ರಸ್ತೆ, ರೈಲ್ವೆ ಗೇಟ್‌ 
ಬಳಿ, ಜೀಪ್‌ ಸಂ:ಕೆಎ-19ಎ-5742 ರಲ್ಲಿ ಕೊಟ್ಟಿದ್ದು, ಇದನ್ನು ಖರೀದಿಸಿ , ಕೇರಳ ಕಾಸರಗೋಡಿಗೆ 
ಮಾರಾಟ ಮಾಡಲೆಂದು, ಸಾಗಾಟ ಮಾಡಿರುವುದು ಎಂದು ಆರೋಪಿಗಳು ತಿಳಿಸಿರುತ್ತಾರೆ. ನಂತರ ಪಂಚರ 
ಸಮಕ್ಸಮ ಕಾರು ಮತ್ತು ಸಾರಾಯಿ ಸ್ಯಾಚೆಟ್‌ಗಳನ್ನು ಸ್ವಾಧೀನಪಡಿಸಿಕೊಂಡು, ಆರೋಪಿಗಳ ವಿರುದ್ಧ 
ಪ್ರಕರಣ ದಾಖಲಿಸುವಂತೆ ಪುತ್ತೂರು ನಗರ ಪೊಲೀಸ್‌ ಠಾಣೆ ಇವರ ಅಪರಾಧ ಸಂ:147/2006ರಂತೆ 
ಪ್ರಕರಣವನ್ನು ದಾಖಲಿಸಿ, ಮಾನ್ಯ ನ್ಯಾಯಾಲಯಕ್ಕೂ ವರದಿ ಕಳುಹಿಸಿಕೊಟ್ಟಿರುತ್ತಾರೆ. ಸ್ಥಳದಲ್ಲೇ 
ತಯಾರಿಸಿದ ಮಹಜರನ್ನು ನಿಶಾನೆ ಪಿ-1 ಎಂದು ಅದರಲ್ಲಿರುವ ತನ್ನ ಸಹಿಯನ್ನು ನಿಶಾನೆ ಪಿ-1ಎ ಎಂದು 
ಗುರುತಿಸಲಾಯಿತು ಎಂದು ಸಾಕ್ಟಿ ನುಡಿದಿರುತ್ತಾರೆ. 

ಆರ್‌.ಸಿ.ಮಾಲೀಕರು ಹಾಜರಿರುವುದಿಲ್ಲ. ಹಾಗೂ ಅವರ ಪರ ವಕೀಲರು ಹಾಜರಿದ್ದು, ಪಾಟೀ 
ಸವಾಲು ನಡೆಸಲು ಮುಂದಾಗದೆ ಇರುವ ಕಾರಣ ಮುಖ್ಯವಿಚಾರಣೆಯೊಂದಿಗೆ ಪಾಟೀ ಸವಾಲು ಇಲ್ಲವೆಂದು 
ತೀರ್ಮಾನಿಸಲಾಯಿತು. 
ಪ್ರಾ.ಸಾ:ಐ 

ಪ್ರಾಸಿಕ್ಯೂಶನ್‌ ಪರ ಪ್ರಕರಣದ ತನಿಖಾಧಿಕಾರಿಯಾದ ಶ್ರೀ ಯಾಕೂಬ್‌ ಖಾನ್‌,ಅಬಕಾರಿ ಉಪ 
ನಿರೀಕ್ಬಕರು,ಪುತ್ತೂರು ವಲಯ ಇವರು ದಿ:26-08-2009 ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಮುಖ್ಯ 
ವಿಚಾರಣೆಗೆ ಉತ್ತರವನ್ನು ನೀಡುತ್ತಾ, ತಾನು 2005 ರಿಂದ ಇಲ್ಲಿಯವರೆಗೆ ಪುತ್ತೂರು ವಲಯ ಕಚೇರಿಯಲ್ಲಿ 
ಅಬಕಾರಿ ಉಪ ನಿರೀಕ್ಬಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಈ ಪ್ರಾಧಿಕಾರದ ಆದೇಶದ ಅನುಸಾರ ತಕ್ಬೀರಿಗೆ 
ಸಂಬಂಧಿಸಿದ ದಾಖಲಾತಿಗಳನ್ನು ಹಾಗೂ ವಾಹನಗಳನ್ನು ಮತ್ತು ಸಾರಾಯಿ ಸ್ಯಾಚೆಟ್‌ಗಳನ್ನು ಮುಂದಿನ 
ಸೂಕ್ತ ಕ್ರಮಕ್ಕಾಗಿ ಹಸ್ತಾಂತರಿಸಿದ್ದು, ಹಸ್ತಾಂತರ ಸಮಯದಲ್ಲಿ ಮಹಜರನ್ನು ತಯಾರಿಸಿ, ಸ್ವೀಕೃತಿಯನ್ನು 
ನೀಡಲಾಗಿರುತ್ತದೆ. ಮಾದರಿ ಮೊಹರು ಹಾಗೂ ಕೋರಿಕೆ ಪತ್ರದೊಂದಿಗೆ ತಮ್ಮ ಅಬಕಾರಿ ರಕ್ಬಕರ 


೪೧೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಮುಖಾಂತರ ರಾಸಾಯನಿಕ ವಿಶ್ಲೇಷಣೆಗೆ ಕಳುಹಿಸಲಾಗಿರುತ್ತದೆ. ತಕ್ಬೀರಿನಲ್ಲಿ ವಶಪಡಿಸಿಕೊಂಡ ಮಾರುತಿ 
800 ಕಾರು ಸಂ:ಕೆಎ-05ಎಂ-3705 ರ ಮಾಲೀಕತ್ವದ ಬಗ್ಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಬೆಂಗಳೂರು 
ಇವರಿಗೆ ಪತ್ರ ಬರೆಯಲಾಗಿದ್ದು, ಸದರಿ ಪತ್ರದಂತೆ ಅವರು ಬಿ.ಅಬ್‌ಸ್ಟ್ರಾಕ್ಟ್‌ ವರದಿಯನ್ನು ದಿ:21-12-2006 
ರಂದು ನೀಡಿರುತ್ತಾರೆ. ರಾಸಾಯನಿಕ ತಜ್ಞರ ವರದಿಯನ್ನು ದಿ:20-12-2006 ರಂದು ಪಡೆದಿರುತ್ತೇನೆ. ಈ 
ಪ್ರಾದಿಕಾರದ ಆದೇಶದ ಅನುಸಾರ ಮಹೀಂದ್ರ ಜೀಮ ಸಂ:ಕೆ.ಎ-19ಎ-5742ನ್ನು ರೂ.1,00,000/- ಬ್ಯಾಂಕ್‌ 
ಗ್ಯಾರೆಂಟಿ ಆಧಾರದ ಮೇಲೆ ಮದ್ಯಂತರ ಬಿಡುಗಡೆ ಮಾಡಲು ಆದೇಶಿಸಿರುವುದರಿಂದ ಸದ್ರಿ ಆದೇಶದಂತೆ 
ವಾಹನವನ್ನು ಅರ್ಜಿದಾರರ ಸುಪರ್ದಿಗೆ ದಿ:18-6-2007 ರಂದು ಹಸ್ತಾಂತರ ಮಾಡಿರುತ್ತೇನೆ. 
ದಿ:08-01-2007ರಂದು ಅಧಿಕೃತ ಅಧಿಕಾರಿಯವರಿಗೆ ಸಲ್ಲಿಸಿದ ತನಿಖಾ ವರದಿಯನ್ನು ನಿಶಾನೆ ಪಿ-2 ಎಂದು 
ಅದರಲ್ಲಿರುವ ತನ್ನ ಸಹಿಯನ್ನು ನಿಶಾನೆ ಪಿ-2 ಎ ಎಂದು ಗುರುತಿಸಲಾಯಿತು. ಕೆ.ಎ05-ಎ-3705 
ಮಾರುತಿ 800 ಕಾರಿನ ಬಿ.ಅಬ್‌ಸ್ಟ್ರಾಕ್ಟ್‌ ವರದಿಯನ್ನು ನಿಶಾನೆ ಪಿ-3 ಎಂದು ರಾಸಾಯನಿಕ ತಜ್ಞರ 
ವರದಿಯನ್ನು ನಿಶಾನೆ ಪಿ-4 ಎಂದು ಗುರುತಿಸಲಾಯಿತು ಎಂದು ಸಾಕ್ಟಿ ನುಡಿದಿರುತ್ತಾರೆ. 

ಆರ್‌.ಸಿ. ಮಾಲೀಕರು ಹಾಜರಿರುವುದಿಲ್ಲ. ಹಾಗೂ ಅವರ ಪರ ವಕೀಲರು ಹಾಜರಿದ್ದು, ಪಾಟೀ 
ಸವಾಲು ನಡೆಸಲು ಮುಂದಾಗದೆ ಇರುವ ಕಾರಣ ಮುಖ್ಯವಿಚಾರಣೆಯೊಂದಿಗೆ ಪಾಟೀ ಸವಾಲು ಇಲ್ಲವೆಂದು 
ಪರಿಗಣಿಸಿ ಮೊಕದ್ದ ಮೆಯ ವಿಚಾರಣೆಯನ್ನು ನ್ಯಾಯಾಲಯದಲ್ಲಿ ಮುಕ್ತಾ ಯಗೊಳಿಸಲಾಯಿತು. 

ಪ್ರಕರಣದ ಫಿರ್ಯಾದುದಾರರು ಹಾಗೂ ತನಿಖಾಧಿಕಾರಿಯವರು ಪೂರಕವಾಗಿ ನೀಡಿರುವ ಸಾಕ್ಷ್ಯಾಧಾರದ ಮೇಲೆ 
ಹಾಗೂ ಲಭ್ಯವಿರುವ ದಾಖಲಾತಿಗಳಿಂದ ದಿ:09-11-2006 ರಂದು ಜಪ್ಪುಪಡಿಸಿಕೊಂಡಿರುವ ಮಾರುತಿ 800 ಕಾರು 
ನಕಲಿ ನೊಂದಣಿ ಸಂಖ್ಯೆ: ಕೆಎ-05ಎಂ-3705 ರಲ್ಲಿ ಅಕ್ರಮವಾಗಿ 100 ಎಂ.ಎಲ್‌ ನ 5500 ಸಾರಾಯಿ 
ಸ್ಯಾಚೆಟ್‌ಗಳನ್ನು ಯಾವುದೇ ಅಧಿಕೃತ ರಹದಾರಿ ಪತ್ರವಿಲ್ಲದೆ ಸಾಗಾಣಿಕೆಯಾಗಿರುವುದು ಸಾಬೀತಾಗಿರುವುದರಿಂದ 
ಮಾರುತಿ 800 ಕಾರು ಸಂ: ಕೆಎ-05ಎಂ-3705 ರ ಮಾಲೀಕತ್ವದ ಬಗ್ಗೆ ತಕ್ಬೀರು ದಾಖಲಿಸಿ ಸುಮಾರು 
ಎರಡೂವರೆ ವರ್ಷ ಕಳೆದರೂ ವಾಹನ ಮಾಲೀಕರ ಪರ ಹಾಗೂ ಅವರ ಪರ ವಕೀಲರು ಯಾರೂ ಈ 
ಪ್ರಾಧಿಕಾರದ ಮುಂದೆ ವಾಹನದ ಬಿಡುಗಡೆಗಾಗಿ ವಾಹನಕ್ಕೆ ಸಂಬಂಧಿಸಿ ಯಾವುದೇ ಅರ್ಜಿ ಸಲ್ಲಿಸದೇ ಇರುವ ಕಾರಣಕ್ಕೆ 
ಹಾಗೂ ಇನ್ನೊಂದು ವಾಹನ ಮಹೀಂದ್ರ ಜೀಪ್‌ ಸಂ: ಕೆಎ-19-ಎ-5742 ವಾಹನವನ್ನು ತಾತ್ಕಾಲಿಕ 
ನೆಲೆಯಲ್ಲಿ ಬಿಡುಗಡೆಗೊಳಿಸಿದ ನಂತರ ಈ ಪ್ರಾಧಿಕಾರದ ಮುಂದೆ ಸಾಕ್ಷಿ ವಿಚಾರಣೆಗಾಗಿ ಹಾಜಾಗದೇ 
ಇರುವ ಕಾರಣ ಆರ್‌.ಸಿ ಮಾಲೀಕರಾದ ಶ್ರೀ ಅಬ್ಬಾಸ್‌ ಇವರು ತನ್ನ ನಿರಪರಾಧವನ್ನು ಸಾಬೀತುಪಡಿಸುವಲ್ಲಿ 
ವಿಘಲರಾಗಿರುತ್ತಾರೆ. ಆದಕಾರಣ ವಾಹನಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

1965ನೇ ಕರ್ನಾಟಕ ಅಬಕಾರಿ ಕಾಯಿದೆಯಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 
ಪತ್ತೆಯಾಗದಿದ್ದಲ್ಲಿ ಅಥವಾ ಪತ್ತೆಯಾಗುವ ಸಾಧ್ಯತೆಯಿಲ್ಲದಿದ್ದಲ್ಲಿ, ಪ್ರಕರಣವನ್ನು ಪತ್ತೆ ಹಚ್ಚಿದ ಒಂದು ತಿಂಗಳಲ್ಲಿ 
ಯಾವುದೇ ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಪ್ತಾಗಿರುವ ಸೊತ್ತುಗಳು ತಮ್ಮದೆಂದು, 
ಅವುಗಳು ಕಾನೂನುಬದ್ದವಾಗಿದೆಯೆಂದು ಸಾಕ್ಷಾ $ಧಾರದೊಂದಿಗೆ ಸಾಬೀತುಪಡಿಸದೇ ಇದ್ದಲ್ಲಿ, ಸದರಿ ಸೊತ್ತುಗಳು 
ಕರ್ನಾಟಕ ಅಬಕಾರಿ ಕಾಯಿದೆ ಕಾಲಂ 43 ರ ಅಡಿಯಲ್ಲಿ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ 
ಸೊತ್ತುಗಳಾಗಿದ್ದಲ್ಲಿ, ಅಂತಹ ಸೊತ್ತುಗಳನ್ನು ಕಾಲಂ 43ಸಿ) ಅಡಿಯಲ್ಲಿ ಸರಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಹುದಾಗಿರುತ್ತ. ದೆ. 

ಈ ಪ್ರಕರಣದಲ್ಲಿ ಪೊಲೀಸ್‌ ಉಪ ನಿರೀಕ್ಬಕರು,ಪುತ್ತೂರು ಪೊಲೀಸ್‌ ಠಾಣೆ,ಪುತ್ತೂರು ಇವರು 
ದಾಖಲಿಸಿರುವ ಪ್ರಕರಣದಲ್ಲಿ ಆರೋಪಿಗಳು ಅಕ್ರಮವಾಗಿ ಪುತ್ತೂರು ಸಾರಾಯಿ ಗುತ್ತಿಗೆದಾರರ ನೌಕರರಿಂದ 
ಎ.ಪಿ.ಎಂ.ಸಿ ರಸ್ತೆಯ ರೈಲ್ವೆ ಬಳಿ ವಾಹನ ಸಂ:ಕೆಎ-19-ಎ-5742 ರಲ್ಲಿ ಆರೋಪಿಗಳಿಗೆ ತಂದು 
ಕೊಟ್ಟಿದ್ದು,ನಂತರ ಆರೋಪಿಗಳು ಮಾರುತಿ 800 ಕಾರು ಸಂ: ಕೆಎ-05ಎಂ-3705 ರಲ್ಲಿ ಅಕ್ರಮವಾಗಿ ಕೇರಳ 
ರಾಜ್ಯಕ್ಕೆ ಸಾರಾಯಿ ಸ್ಯಾಚೆಟ್‌ಗಳನ್ನು ಸಾಗಾಣಿಕೆ ಮಾಡುವಾಗ ವಾಹನಗಳನ್ನು ಪಂಚನಾಮೆಯ ಮುಖಾಂತರ 
ಸ್ವಾಧೀನಪಡಿಸಿದ್ದು ಹಾಗೂ ವಾಹನದಲ್ಲಿ ಜಪುುಪಡಿಸಲಾಗಿರುವ ವಸ್ತು ರಾಸಾಯನಿಕ ತಜ್ಞ ರ ಅಭಿಪ್ರಾಯದಂತೆ ಸಾರಾಯಿ 
ಎಂದು ದೃಢಪಟ್ಟಿದ್ದು, ಸದರಿ ವಾಹನಗಳನ್ನು ಕರ್ನಾಟಕ ಅಬಕಾರಿ ಕಾನೂನಿನ ಉಲ್ಲಂಘನೆಗಾಗಿ ಬಳಸಿರುವುದು 
ಸ್ಪಷ್ಟವಾಗಿ ಸಾಬೀತಾಗಿರುವುದಾಗಿ ಈ ಪ್ರಾಧಿಕಾರವು ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುತ್ತ ದೆ. 

ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಮಾರುತಿ 800 ಕಾರು ಸಂ: ಕೆಎ-05ಎಂ-3705 ರ ಸಂಖ್ಯೆಯ ಬಿ 
ಅಬ್‌ಸ್ಟ್ರಾಕ್ಟ್‌ ವರದಿಯ ಪ್ರಕಾರ ಸದ್ರಿ ನೊಂದಣಿ ಸಂಖ್ಯೆಯ ಬಜಾಜ್‌ ಆಟೋರಿಕ್ಟಾವಾಗಿದ್ದು. ತಕ್ಬೀರಿನಲ್ಲಿ 
ವಶಪಡಿಸಿಕೊಂಡ ಮಾರುತಿ 800 ಕಾರಿನ ಚಾಸಿಸ್‌ ನಂಬರ್‌ ಹಾಗೂ ಇಂಜಿನ್‌ ನಂಬರಿಗೂ,ಬಿ.ಎಕ್ಸ್‌ಟ್ರಾಕ್ಟ್‌ 
ವರದಿಯ ನಂಬರ್‌ಗಳಿಗೆ ಒಂದಕ್ಕೊಂದು ತಾಳೆಯಾಗಿರುವುದಿಲ್ಲ. ಆದುದರಿಂದ ಆರೋಪಿಗಳು ಮಾರುತಿ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೬೩ 





800 ಕಾರು ಸಂ:ಕೆಎ-05ಎಂ-3705 ರಲ್ಲಿ ಅಕ್ರಮವಾಗಿ ನಕಲಿ ನಂಬರನ್ನು ಅಳವಡಿಸಿ, ಕೇರಳ ರಾಜ್ಯಕ್ಕೆ 
ಸಾರಾಯಿ ಸಾಗಾಟ ಮಾಡಿರುವುದು ಸಾಬೀತಾಗಿರುತ್ತದೆ. ಸದ್ರಿ ವಾಹನವನ್ನು ವಶಪಡಿಸಿಕೊಂಡು ಈಗಾಗಲೇ 
ಎರಡೂವರೆ ವರ್ಷ ಕಳೆದರೂ ಆರೋಪಿಯಾಗಲೀ ಅಥವಾ ವಾಹನ ಮಾಲೀಕರಾಗಲೀ ಹಾಗೂ ಅವರ 
ಪರ ವಕೀಲರಾಗಲೀ ಈ ಪ್ರಾಧಿಕಾರದ ಮುಂದೆ ಹಾಗೂ ತಕ್ಷೀರು ದಾಖಲಿಸಿದ ಪುತ್ತೂರು ಪೊಲೀಸ್‌ 
ಠಾಣೆ,ಪುತ್ತೂರು ವಲಯ ಹಾಗೂ ಈ ಪ್ರಾಧಿಕಾರದ ಮುಂದೆ ಇದುವರೆಗೂ ವಾಹನದ ಬಿಡುಗಡೆಗಾಗಿ ಅಧಿಕೃತ 
ದಾಖಲಾತಿಗಳೊಂದಿಗೆ ಯಾರೂ ವಾಹನವು ತನ್ನದೆಂದು ಬಿಡುಗಡೆ ಅರ್ಜಿ ಸಲ್ಲಿಸಿರುವುದಿಲ್ಲ. 

ಅಕ್ರಮವಾಗಿ ಸಾರಾಯಿ ಸ್ಯಾಚೆಟ್‌ಗಳನ್ನು ವಾಹನ ಮಹೀಂದ್ರ ಜೀಪ್‌ ಸಂ:ಕೆಎ-19ಎ-5742 ರಲ್ಲಿ 
ಸಾಗಾಟ ಮಾಡಿ, ಸದ್ರಿ ಮೇಲಿನ ವಾಹನಕ್ಕೆ ಹಸ್ತಾಂತರಿನಿರುವುದು ಹಾಗೂ ಈ ಬಗ್ಗೆ ವಾಹನದ ಆರ್‌.ಸಿ 
ಮಾಲೀಕರು ಈ ಪ್ರಾಧಿಕಾರದ ಮುಂದೆ ತಾತ್ಕಾಲಿಕ ಬಿಡುಗಡೆಗೆ ಅರ್ಜಿ ಸಲ್ಲಿಸಿದ್ದು, ಸದ್ರಿ ಅರ್ಜಿಯನ್ನು 
ಪುರಸ್ಕರಿಸಿ, ಈ ಪ್ರಾಧಿಕಾರದ ಆದೇಶ ದಿ:22-2-2007ರ ಆದೇಶದಂತೆ ರೂ.1,00,000/- ಬ್ಯಾಂಕ್‌ ಗ್ಯಾರೆಂಟಿ 
ಆಧಾರದ ಮೇಲೆ ವಾಹನವನ್ನು ತಾತ್ಕಾಲಿಕ ನೆಲೆಯಲ್ಲಿ ಬಿಡುಗಡೆಗೊಳಿಸಲಾಗಿರುತ್ತದೆ. ಆದರೆ, 
ಇದುವರೆಗೂ ಸರ್ಕಾರದ ಅಭಿಯೋಜನ ಪರ ಸಾಕ್ಟಿದಾರರಿಗೆ ಹಾಗೂ ವಾಹನದ ಮಾಲೀಕರಿಗೆ ಹಾಜರಾತಿ 
ನೋಟೀಸುಗಳನ್ನು ನೀಡಲಾಗಿದ್ದು, ವಾಹನದ ಮಾಲೀಕರು ಈ ಪ್ರಾಧಿಕಾರದ ಮುಂದೆ ಹಾಜಾಗಿರುವುದಿಲ್ಲ. 
ಹಾಗೂ ಮದ್ಯಂತರ ಆದೇಶದ ಷರತ್ತುಗಳನ್ನು ಪಾಲಿಸಿರುವುದಿಲ್ಲ. ಹಾಗೂ ವಾಹನದ ಮಾಲೀಕರ ಪರ 
ವಕೇಲರು ಹಾಜರಿದ್ದು, ಅಭಿಯೋಜನೆ ವಿಚಾರಣೆಯನ್ನು ಮುಂದುವರಿಸಲು ಅವರು 
ಉತ್ಸುಕರಾಗಿರುವುದಿಲ್ಲವೆಂದು ಲಿಖಿತವಾಗಿ ಈ ಪ್ರಾಧಿಕಾರದಲ್ಲಿ ದಿ:26-8-2009ರಂದು ಅರ್ಜಿ ಒಪ್ಪಿಸಿರುತ್ತಾರೆ 
ಮತ್ತು ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ತಮ್ಮಿಂದ ಯಾವುದೇ 
ಅಭ್ಯಂತರವಿಲ್ಲವೆಂದು ಹಾಗೂ ವಾದ ವಿವಾದವಿಲ್ಲವೆಂದು ಈ ಪ್ರಾಧಿಕಾರದ ಮುಂದೆ ಲಿಖಿತ ಮನವಿ 
ಸಲ್ಲಿಸಿರುತ್ತಾರೆ. 

ಅರ್ಜಿದಾರರ ಪರ ವಕೀಲರು, ಪ್ರಕರಣದ ಮುಖ್ಯ ಮಹಜರು ಸಾಕ್ಟಿದಾರರು ಹಾಗೂ ತಕ್ಬೀರಿಗೆ 
ಸಂಬಂಧಿಸಿದ ತನಿಖಾಧಿಕಾರಿಗಳ ಹೇಳಿಕೆಗಳನ್ನು ಪರಿಗಣಿಸಿ, ಪ್ರಕರಣ ಪತ್ತೆಯಾದ ಸ್ಥಳ 
ಮಹಜರು,ತನಿಖಾ ವರದಿ ಹಾಗೂ ಪ್ರಕರಣದ ಪುರಾವೆಗಳಿಂದ ಈ ಪ್ರಕರಣದಲ್ಲಿ ಜಪ್ತುಗೊಳಿಸಿರುವ 
ಎರಡು ವಾಹನಗಳನ್ನು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 43ಎ ರಡಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಹುದಾಗಿರುವುದರಿಂದ, ಈ ಪ್ರಕರಣದಲ್ಲಿ ಜಪುುಪಡಿಸಲಾಗಿರುವ ಮಹೀಂದ್ರ ಜೀಪ್‌ ಸಂ:ಕೆಎ-19ಎ- 
5742 ಮತ್ತು ನಕಲಿ ನೊಂದಣಿ ಸಂಖ್ಯೆಯ ಮಾರುತಿ 800 ಕಾರು ಸಂ: ಕೆಎ-05ಎಂ-3705 ಗಳನ್ನು 
ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ: ಎಸ್‌ಡಿಕೆ/183/ಡಿಟಿಸಿಆರ್‌/2006-07 ದಿ: 28ನೇ ಆಗಸ್ಟ್‌, 2009 

ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪು (ಟೈ. ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ 
ಕನ್ನಡ ಜಿಲ್ಲೆ, ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಾಲಂ 43(ಎ) ಅಡಿಯಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ನಿಯಮ 43(ಬಿ)ರಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಪೊಲೀಸ್‌ ಉಪ 
ನಿರೀಕ್ಷಕರು,ಪುತ್ತೂರು ಪೊಲೀಸ್‌ ಠಾಣೆ,ಪುತ್ತೂರು ಇವರ ತಕ್ಷೀರು ಸಂ: 147/2006 ದಿ:09-11-2006 ರಲ್ಲಿ 
ಅಕ್ರಮವಾಗಿ ಸಾರಾಯಿ ಸಾಗಾಟಕ್ಕೆ ಬಳಸಿದ ಮಹೀಂದ್ರ ಜೀಪ್‌ ಸಂ:ಕೆಎ-19ಎ-5742 ಮತ್ತು ಮಾರುತಿ 
800 ಕಾರು ನಕಲಿ ನೊಂದಣಿ ಸಂ: ಕೆಎ-05ಎಂ-3705 ಗಳನ್ನು ನಿಯಮ 43ಎ(2) ರನ್ವಯ ಸರಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಪ್ರಾಧಿಕಾರದ ಮದ್ಯಂತರ ಆದೇಶ ದಿ:22-2-2007ರಂದು ವಾಹನ ಬಿಡುಗಡೆಗೊಳಿಸಿ ತಾತ್ಕಾಲಿಕವಾಗಿ 
ಮಧ್ಯಂತರ ಬಿಡುಗಡೆ ಆದೇಶವನ್ನು ರದ್ದುಗೊಳಿಸಿ ಆದೇಶಿಸಿದೆ. ಆರ್‌.ಸಿ. ಮಾಲೀಕರು ಸದರಿ ಮಧ್ಯಂತರ ಬಿಡುಗಡೆ 
ಹೊಂದಿರುವ ಮಹೀಂದ್ರ ಜೀಪ್‌ ಸಂ:ಕೆಎ-19ಎ-5742 ನ್ನು ಈ ಆದೇಶದ 30 ದಿನಗಳ ಒಳಗೆ ಈ ಪ್ರಾಧಿಕಾರದ 
ವಶಕ್ಕೆ ಅಬಕಾರಿ ನಿರೀಕ್ಬಕರು, ಪುತ್ತೂರು ವಲಯ,ಪುತ್ತೂರು ಇವರಲ್ಲಿ ಒಪ್ಪಿಸಲು ಆದೇಶಿಸಿದೆ. ತಪ್ಪಿದಲ್ಲಿ 
ಭದ್ರತೆಯಾಗಿ ನೀಡಿರುವ ಬ್ಯಾಂಕ್‌ ಗ್ಯಾರಂಟಿ ಮೊತ್ತ ರೂ.1,00,000/- ವನ್ನು ಸರಕಾರಕ್ಕೆ ಪಡೆದು ಚಲನ್‌ ಮೂಲಕ 
ಖಜಾನೆಗೆ ಪಾವತಿಸಿಕೊಳ್ಳಲು ಆದೇಶಿಸಿದೆ. 

ಈ ಆದೇಶವನ್ನು ದಿ:28-08-2009 ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 
ನೂರ್‌ ಮಹಮ್ಮದ್‌ ಹುಸೇನ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


೪೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಅನುಬಂಧ-1 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 
ಪ್ರಾ.ಸಾ-1: ಶ್ರೀ ಎಸ್‌.ಮುಕುಂದ ನಾಯ್ಕ್‌, ಪೊಲೀಸ್‌ ನಿರೀಕ್ಬಕರು, ಕರಾವಳಿ ಪೊಲೀಸ್‌ ಕಾವಲು 
ಪಡೆ,ಮಂಗಳೂರು ವಿಭಾಗ. 
ಪ್ರಾ.ಸಾ-2: ಶ್ರೀ ಯಾಕೂಬ್‌ ಖಾನ್‌, ಅಬಕಾರಿ ಉಪ ನಿರೀಕ್ಬಕರು, ಪುತ್ತೂರು ವಲಯ, ಪುತ್ತೂರು. 
ಅನುಬಂಧ-2 
ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲಾತಿಗಳು 


ನಿಶಾನೆ ಪಿ-1 : ಮಹಜರು. 
ನಿಶಾನೆ ಪಿ-1ಎ : ಮಹಜರಿನಲ್ಲಿ ಮಹಜರು ಸಾಕ್ಟಿದಾರರ ಸಹಿ 
ನಿಶಾನೆ ಪಿ-2 : ತನಿಖಾ ವರದಿ 
ನಿಶಾನೆ ಪಿ-2ಎ : ತನಿಖಾ ವರದಿಯಲ್ಲಿರುವ ತನಿಖಾಧಿಕಾರಿಯವರ ಸಹಿ. 
ನಿಶಾನೆ ಪಿ-3 : ಮಾರುತಿ 800 ಕಾರು ಸಂ:ಕೆಎ-05ಎಂ-3705 ರ ಬಿ ಅಬ್‌ಸ್ಟ್ರ್ಯಾಕ್ಟ್‌ ವರದಿ. 
ನಿಶಾನೆ ಪಿ-4 : ರಾಸಾಯನಿಕ ವಿಶ್ಲೇಷಣಾ ವರದಿ 
ಅನುಬಂಧ-3 
ವಾಹನ ಮಾಲೀಕರ ಪರ ವಿಚಾರಣೆಗೆ ಯಾರೂ ಹಾಜರಾಗಿರುವುದಿಲ್ಲ. 
ಅನುಬಂಧ-4 
ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ಸಾಕ್ಷಿದಾರರು 
ಇಲ - 


೧೨ 


ನೂರ್‌ ಮಹಮ್ಮದ್‌ ಹುಸೇನ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.949 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಎಸ್‌ಡಿಕೆ/282/ಡಿಟಿಸಿಆರ್‌/2008-09 ದಿನಾಂಕ:22ನೇ ಆಗಸ್ಟ್‌, 2009 
ಉಪಸ್ಥಿತರು: ನೂರ್‌ ಮಹಮ್ಮದ್‌ ಹುಸೇನ್‌ 

ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಪಿರ್ಯಾದುದಾರರು: ಆರೋಪಿಗಳು: 
ಅಬಕಾರಿ ನಿರೀಕ್ಷಕರು, ಪರಾರಿಯಾಗಿರುತ್ತಾ ರೆ. 
ಪುತ್ತೂರು ವಲಯ, ಪುತ್ತೂರು. ವಾಹನ ಮಾಲೀಕರು: 


(ಶ್ರೀ.ಸದಾನಂದ ನಾಯ್ಕ್‌, ಬಿನ್‌:ಎಸ್‌.ಕೆ.ನಾಯ್ಕ್‌, ಫ್ಲಾ ಕಟ್‌ ನಂ:4, 
ಸನ್‌ ಸೈನ್‌ ಅಪಾರ್ಟ್‌ ಮೆಂಟ್‌, ಬಂಟ್ಸ್‌ ಹಾಸ್ಟೆಲ್‌ ರೋಡ್‌, 
ಮಂಗಳೂರು. 
ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ:9-3-2009 ರಂದು ಬೆಳಿಗ್ಗೆ 3-00 ಗಂಟೆ ಸಮಯದಲ್ಲಿ ಫಿರ್ಯಾದುದಾರರು ಮತ್ತು ಸಿಬ್ಬಂದಿಯವರು 
ಪುತ್ತೂರು ತಾಲೂಕು ಪಾಣಾಜೆ ಗ್ರಾಮದ ರೆಂಜ್ಯಾ ಸುಳ್ಯಪದವು ರಸ್ತೆಯ ನಿಡ್ಡೋಳಿ ರಸ್ತೆಯಲ್ಲಿ ರಸ್ತೆಗಾವಲು 
ನಡೆಸುತ್ತಿದ್ದಾಗ, ರೆಂಜ್ಯಾದಿಂದ ಸುಳ್ಯಪದವು ಕಡೆಗೆ ಒಂದು ಮಾರುತಿ 800 ಕಾರು ಸಂಖ್ಯೆ: ಕೆಎ-19-ಪಿ-7959 
ವೇಗವಾಗಿ ಬರುತ್ತಿರುವುದನ್ನು ಕಂಡು ಸದರಿ ಕಾರನ್ನು ನಿಲ್ಲಿಸದೆ ವೇಗವಾಗಿ ಮುಂದಕ್ಕೆ ಚಲಾಯಿಸಿಕೊಂಡು ಹೋದಾಗ, 
ತಮ್ಮ ಇಲಾಖಾ ವಾಹನದಲ್ಲಿ ಬೆನ್ನಟ್ಟಿ ನಿಡ್ಡೋಳಿ ಹಾಲು ಉತ್ಪಾದಕರ ಸಂಘದ ಒಂದು ಕಿ.ಮೀ. ಮುಂದೆ ರಸ್ತೆಯ 
ಎಡಭಾಗದಲ್ಲಿ ಕಾರನ್ನು ನಿಲ್ಲಿಸಿ ಕತ್ತಲೆಯಲ್ಲಿ ಓಡಿ ಪರಾರಿಯಾಗಿರುತ್ತಾನೆ. ಅನುಮಾನಗೊಂಡು ಸದರಿ ಕಾರನ್ನು 
ಪರಿಶೀಲಿಸುವ ಸಲುವಾಗಿ ತೀರ್ಮಾನಿಸಿ, ಈ ಬಗ್ಗೆ ವಾಹನ ಶೋಧನೆ ಮಾಡಲು ಮಾನ್ಯ ನ್ಯಾಯಾಲಯದಿಂದ ಶೋಧನೆ 
ವಾರಂಟ್‌ ಪಡೆಯಲು ಕಾಲಾವಕಾಶಯಿಲ್ಲದ ಕಾರಣ ಹಾಗೂ ಸ್ಥಳದ ಸುತ್ತಮುತ್ತ ಯಾವುದೇ ಸ್ವತಂತ್ರ ಸಾಕ್ಷಿಗಳು 
ದೊರಕದೇ ಇರುವುದರಿಂದ, ಇಲಾಖಾ ಸಿಬ್ಬಂದಿಯವರ ಸಮಕ್ಷಮ ಒಂದು ಶೋಧನಾ ಮೆಮೊವನ್ನು ತಯಾರಿಸಿ 
ಶೋಧನಾ ಕ್ರಮವನ್ನು ಜರುಗಿಸಲಾಯಿತು. ಕಾರಿನ ಬಾಗಿಲು ತೆರೆದು ನೋಡಿದಾಗ ಅದರ ಹಿಂದಿನ ಸೀಟಿನ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೬೫ 





ಕೆಳಗೆ ಹಾಗೂ ಸೀಟಿನ ಮೇಲೆ ಒಟ್ಟು ನಕಲಿ ಮದ್ಯ ತುಂಬಿದ 13 ರಟ್ಟಿನ ಪೆಟ್ಟಿಗೆಗಳಿರುವುದು ಕಂಡು 
ಬಂತು. ಒಂದೊಂದು ರಟ್ಟಿನ ಪೆಟ್ಟಿಗೆಯಲ್ಲಿ 180 ಎಂ.ಎಲ್‌ನ 48 ಸೀಸೆಗಳಂತೆ ಒಟ್ಟು 7 ಪೆಟ್ಟಗೆಗಳಲ್ಲಿ 
ವಿಂಡ್ಸರ್‌ ವಿಸ್ಕಿ ಮತ್ತು 180 ಎಂ.ಎಲ್‌ ನ 48 ಸೀಸೆಗಳಂತೆ ಒಟ್ಟು 6 ಪೆಟ್ಟಿಗೆಗಳಲ್ಲಿ ಒರಿಜಿನಲ್‌ ಚಾಯ್ಸ್‌ 
ವಿಸ್ಕಿ ಇದ್ದು, ಅಬಕಾರಿ ಆಯುಕ್ತರು ಕರ್ನಾಟಕ ರಾಜ್ಯ,ಬೆಂಗಳೂರುರವರಿಂದ ಸಹಿ ಮಾಡಲಾದ ಯಾವುದೇ 
ಭದ್ರತಾ ಚೀಟಿಗಳನ್ನು ಅಂಟಿಸದೇ ಇದ್ದ ಕಾರಣ ಅದು ನಕಲಿ ಮದ್ಯವೆಂದು ಖಚಿತವಾಯಿತು. ಕಾರಿನ 
ಮುಂಭಾಗದ ಡ್ಯಾಶ್‌ ಬೋರ್ಡಿನಲ್ಲಿ ಪರಿಶೀಲಿಸಲಾಗಿ, ನೊಕಿಯಾ ಮೊಬೈಲ್‌ ಸೆಟ್‌ ಇದ್ದು, ವಾಹನದಲ್ಲಿ 
ಮದ್ಯ ಸಾಗಾಟ ಮಾಡಲು ಯಾವುದೇ ರಹದಾರಿ ಅಥವಾ ಪರವಾನಗಿ ಮತ್ತು ಲೈಸೆನ್ಸ್‌ ಇದ್ದಿರುವುದಿಲ್ಲ. 
ನಂತರ ಪಂಚರ ಸಮಕ್ಟಮ ಸದ್ರಿ ಮದ್ಯದಿಂದ 180 ಮಿಲಿಯ ಒಟ್ಟು 13 ಸೀಸೆಗಳನ್ನು ರಾಸಾಯನಿಕ 
ಪರೀಕ್ಬೆಗಾಗಿ ತೆಗೆದು ಸದ್ರಿ ಬಾಟಲಿಗಳಿಗೆ ಬಟ್ಟೆದಾರ ಕಟ್ಟಿ ಇಲಾಖಾ ಸೀಲಿನಿಂದ ಸೀಲು ಮಾಡಿ, 
ಮಾದರಿಗಾಗಿ ತೆಗೆಯಲಾಯಿತು. ಸದರಿ ವಾಹನದಲ್ಲಿ ಯಾವುದೇ ರಹದಾರಿ ಅಥವಾ ಬಿಲ್ಲುಗಳು ದೊರಕದ ಕಾರಣ, 
ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11, 14, 15 ರ ಪ್ರಕಾರ ಅಪರಾಧವಾಗಿದ್ದು, ಕಲಂ 3234 ರ 
ಪ್ರಕಾರ ಶಿಕ್ಷಾರ್ಹವಾಗಿರುವುದರಿಂದ, ಸದರಿ ಮದ್ಯ ಹಾಗೂ ಸಾಗಾಟಕ್ಕೆ ಬಳಸಿದ ಮಾರುತಿ 800 ಕಾರು 
ಸಂಖ್ಯೆ:ಕೆಎ-19ಪಿ-7959 ಹಾಗೂ ನೊಕಿಯಾ ಮೊಬೈಲ್‌ ಘೋನನ್ನು ಇಲಾಖಾ ವಶಕ್ಕೆ ತೆಗೆದುಕೊಂಡು 
ಮಹಜರನ್ನು ಸ್ಥಳದಲ್ಲಿಯೇ ಬರೆದು, ಓಡಿ ಹೋದ ಆರೋಪಿಗಳ ವಿರುದ್ಧ ತಕ್ಷೀರು ಸಂ:12/2008-09 
ದಿ:09-03-2009 ರಂತೆ ಮೊಕದ್ದಮೆಯನ್ನು ದಾಖಲಿಸಿ ಕೊಂಡು ಮಾನ್ಯ ನ್ಯಾಯಾಲಯಕ್ಕೂ ಹಾಗೂ ಈ ಪ್ರಾಧಿಕಾರಕ್ಕೆ 
ವರದಿ ಸಲ್ಲಿಸಿರುತ್ತಾರೆ. 

ಅಬಕಾರಿ ನಿರೀಕ್ಷಕರು, ಪುತ್ತೂರು ವಲಯ, ಪುತ್ತೂರು ಇವರ ತನಿಖಾ ವರದಿ ಸಂಖ್ಯೆ:ಸಿಆರ್‌ಎಂ/ 
49/2008-09 ದಿ:25-7-2009 ರ ವರದಿಯಲ್ಲಿ ವಶಪಡಿಸಿಕೊಂಡ ನಕಲಿ ಮದ್ಯದ ಸೀಸೆಗಳಿಂದ ತೆಗೆದ ಮಾದರಿ 
ಸೀಸೆಗಳನ್ನು ರಾಸಾಯನಿಕ ಪರೀಕ್ಷೆಗಾಗಿ ಕಳುಹಿಸಲಾಗಿದ್ದು, ರಾಸಾಯನಿಕ ವಿಶ್ಲೇಷಕರು, ಮಂಗಳೂರು ಇವರ ವರದಿ 
ಸಂಖ್ಯೆ:ಇ-98-13 ದಿ:4-5-2009 ರ ವರದಿಯಲ್ಲಿ ಮದ್ಯದ ಮದ್ಯಸಾರ ಪ್ರಮಾಣ ಶೇ.36 ಇದ್ದು, ಮದ್ಯವು ಮಾನವನ 
ಸೇವನೆಗೆ ಯೋಗ್ಯವಲ್ಲವೆಂದು ದೃಢೀಕರಣ ಪತ್ರ ನೀಡಿರುತ್ತಾರೆ.ಹಾಗೂ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಮಾರುತಿ 
800 ಕಾರು ಸಂಖ್ಯೆ: ಕೆಎ-19-ಪಿ-7959 ರ ಮಾಲೀಕತ್ವದ ಬಗ್ಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮಂಗಳೂರು ಇವರಲ್ಲಿ 
ಬಿ ಅಬ್‌ಸ್ಟ್ರ್ಯಾಕ್ಟ್‌ ವರದಿಯನ್ನು ಪಡೆಯಲು ಸಂಪರ್ಕಿಸಿ, ಅವರು ಬಿ ಅಬ್‌ಸ್ಟ್ರ್ಯಾಕ್ಟ್‌ ವರದಿಯನ್ನು ನೀಡಿದ್ದು, ಬಿ 
ಅಬ್‌ಸ್ಟ್ರ್ಯಾಕ್ಟ್‌ ವರದಿಯ ಪ್ರಕಾರ ಸದರಿ ವಾಹನದ ನೋಂದಣಿ ಮಾಲೀಕ ಶ್ರೀ ಸದಾನಂದ ನಾಯ್ಕ್‌.ಬಿನ್‌:ಎಸ್‌.ಕೆ 
ನಾಯ್ಕ್‌,ಪ್ಲ್ಯಾಟ್‌ ನಂ.4,ಸನ್‌ಶೈನ್‌ ಅಪಾರ್ಟ್‌ ಮೆಂಟ್ಸ್‌, ಬಂಟ್ಸ್‌ ಹಾಸ್ಟೆಲ್‌ ರೋಡ್‌, ಮಂಗಳೂರು ಆಗಿರುತ್ತಾರೆ. 
ಹಾಗೂ ಚಾಸೀಸ್‌ ನಂಬರು KA-19N-1073 ಮತ್ತು ಇಂಜಿನ್‌ ನಂ: FSBIN1519627 ಆಗಿರುತ್ತದೆ.ಹಾಗೂ ವಾಹನದ 
ಈಗಿನ ಮೌಲ್ಯ ರೂ.80,000  ಗಳಾಗಬಹುದೆಂದು,ಮೋಬಾರು ವಾಹನನಿರೀಕ್ಸಕರು, ಪುತ್ತೂರು ಇವರ 
ಮೌಲ್ಯಮಾಪನ ಪತ್ರ ಸಂಖ್ಯೆ ದಿ:15-06-2009ರಂದು ದೃಢೀಕರಣ ಪತ್ರ ನೀಡಿರುತ್ತಾರೆ. ಅಬಕಾರಿ ನಿರೀಕ್ಬಕರ 
ತನಿಖಾ ವರದಿಯಲ್ಲಿ ವಾಹನದ ಬಿ ಅಬ್‌ಸ್ಟ್ರ್ಯಾಕ್ಟ್‌ ವರದಿಯ ಪ್ರಕಾರ ವಾಹನದ ನೊಂದಣಿ ಮಾಲೀಕರಾದ 
ಶ್ರೀ ಸದಾನಂದ ನಾಯ್ಕ್‌ ಇವರಿಗೆ ಕಾರಣ ಕೇಳಿ ನೋಟೀಸನ್ನು ಸದ್ರಿ ವಿಳಾಸಕ್ಕೆ ನೀಡಲಾಗಿದ್ದು,ನೊಟೀಸ್‌ 
ಜಾರಿಯಾಗದೇ ಹಿಂದೆ ಬಂದಿರುತ್ತದೆ.ನಂತರ ಬಿ ಅಬ್‌ಸ್ಟ್ರ್ಯಾಕ್ಟ್‌ ವರದಿಯ ಪ್ರಕಾರ ಕೆನರಾ ಬ್ಯಾಂಕ್‌, 
ವೆಲೆನ್ಸಿಯಾ,ಮಂಗಳೂರು ಇವರನ್ನು ಸಂಪರ್ಕಿಸಿ, ಸದ್ರಿಯವರು ಕೆನರಾ ಬ್ಯಾಂಕ್‌ನ ಉದ್ಯೋಗಸ್ಥರಾಗಿದ್ದು, 
ಸದ್ರಿಯವರು ದಿ:01-04-2007 ರಂದು ಮೃತಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. ತದನಂತರ ಸದರಿ ವಿಳಾಸಕ್ಕೆ 
ಖುದ್ದಾಗಿ ಭೇಟಿ ನೀಡಿ ಸದ್ರಿಯವರ ಪತ್ನಿಗೆ ತಮ್ಮ ಪತಿಯವರ ಹೆಸರಿನಲ್ಲಿರುವ ವಾಹನವು 
ಮೊಕದ್ದಮೆಯಲ್ಲಿ ವಶಪಡಿಸಿ ಕೊಂಡಿರುವ ಬಗ್ಗೆ ತಿಳಿಸಲಾಗಿದ್ದು, ಅವರು ತನ್ನು ಪತಿಯ ಮರಣ ಪ್ರಮಾಣ 
ಪತ್ರವನ್ನು ನೋಟಿರಿಯಿಂದ ದೃಢೀಕರಿಸಿ, ಒಪ್ಪಿಸಿರುತ್ತಾರೆ.ಆದರೆ ಸದ್ರಿ ವಾಹನವು ದಿವಂಗತರಾದ ಶ್ರೀ 
ಸದಾನಂದ ನಾಯ್ಕ್‌ ಇವರಿಂದ ತನ್ನ ಪತ್ನಿಗೆ ವರ್ಗಾವಣೆಯಾದ ಬಗ್ಗೆ ಯಾವುದೇ ದಾಖಲಾತಿಗಳನ್ನು 
ಹಾಜರುಪಡಿಸಿರುವುದಿಲ್ಲ.ಹಾಗೂ ವಾಹನದ ಬಗ್ಗೆ ಯಾವುದೇ ಉತ್ಸುಕರಾಗಿಲ್ಲದೇ ಹಾಗೂ ವಾಹನದ 
ಬಿಡುಗಡೆಗಾಗಿ ಇದುವರೆಗೂ ಅವರ ಪರ ವಕೀಲರ ಮುಖಾಂತರ ತಮ್ಮ ಕಚೇರಿಗೆ ಇದುವರೆಗೂ ಅರ್ಜಿ 
ಸಲ್ಲಿಸಿರುವುದಿಲ್ಲ.ಆದುದರಿಂದ ಸದ್ರಿ ವಾಹನವನ್ನು ವಶಪಡಿಸಿಕೊಂಡು ಈಗಾಗಲೇ 6 ತಿಂಗಳು ಕಳೆದರೂ ತಮ್ಮ 
ಕಚೇರಿಯಲ್ಲಿ ಆರೋಪಿಯಾಗಲಿ ಅಥವಾ ವಾಹನದ ಮಾಲೀಕರ ಪರ ಬೇರೆ ಯಾರೂ ವ್ಯಕ್ತಿಯು ಹಾಗೂ ಅವರ 
ಪರ ವಕೀಲರು ತಕ್ಸೀರಿನಲ್ಲಿ ವಶಪಡಿಸಿಕೊಂಡ ವಾಹನದ ಹಾಗೂ ಸೊತ್ತುಗಳ ಬಿಡುಗಡೆಗಾಗಿ ಯಾರೂ ಅಧಿಕೃತ 
ದಾಖಲಾತಿಗಳೊಂದಿಗೆ. ಇದುವರೆಗೂ ಯಾವುದೇ ಅರ್ಜಿ ಸಲ್ಲಿಸಿರುವುದಿಲ್ಲ. ಆದುದರಿಂದ ಸದರಿ ಶಕ್ಷೀರಿನಲ್ಲಿ 
ವಶಪಡಿಸಿಕೊಂಡ ಈ ಕೆಳಕಂಡ ಸೊತ್ತುಗಳನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು, ನಕಲಿ ಮದ್ಯವನ್ನು 


೪೧೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ನಾಶಪಡಿಸಲು, ವಾಹನ ಮತ್ತು ಮೊಬೈಲ್‌ನ್ನು ವಿಲೇವಾರಿಗೊಳಿಸಲು ಸೂಕ್ತ ಆದೇಶ ನೀಡಬೇಕೆಂದು ತಮ್ಮ ತನಿಖಾ 
ವರದಿಯಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 
ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಸೊತ್ತುಗಳು; 
1) ಮಾರುತಿ 800 ಕಾರು ಸಂಖ್ಯೆ: ಕೆಎ-19-ಪಿ-7959 
2) ವಿಂಡ್ಸರ್‌ ವಿಸ್ಕಿ 180 ಎಂ.ಎಲ್‌ನ 336 ಸೀಸೆಗಳು- 60.480 ಲೀಟರ್‌ 
3) ಒರಿಜಿನಲ್‌ ಚಾಯ್ಸ್‌ ವಿಸ್ಕಿ 180ಎಂ.ಎಲ್‌ನ 288 ಸೀಸೆಗಳು-51.840ಲೀ. 
4) ನೋಕಿಯೊ ಮೊಬೈಲ್‌ ಪೋನ್‌:1 
ನಂತರ ಪ್ರಕರಣದ ವಿಚಾರಣೆಯನ್ನು ಆರಂಭಿಸಿ, ಈ ಪ್ರಕರಣದಲ್ಲಿ ಈ ಕೆಳಗಿನಂತೆ ವಿವಾದಾಂಶಗಳು 
ಉದ್ಭವಿಸುತ್ತದೆ. 
1) ಮೊದಲನೇ ವಿವಾದಾಂಶ: ದಿ: 9-3-2009 ರಂದು ಮಾರುತಿ 800 ಕಾರು ಸಂಖ್ಯೆ: ಕೆಎ-19-ಪಿ-7959 ರಲ್ಲಿ 
ವಾಹನದ ಮಾಲೀಕರ ತಿಳುವಳಿಕೆಯಿಂದಲೇ ಅಕ್ರಮವಾಗಿ ನಕಲಿ ಮದ್ಯ ಸಾಗಾಣಿಕೆಯಾಗಿದೆಯೇ? ಮತ್ತು ವಾಹನವನ್ನು 
ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳ ರೀತ್ಯಾ ಉಲ್ಲ ೦ಫನೆಗೆ ಬಳಸಲಾಗಿದೆಯೇ? 
2) ಎರಡನೇ ವಿವಾದಾಂಶ: ಸದರಿ ವಾಹನದಲ್ಲಿ ಅಕ್ರಮವಾಗಿ ನಕಲಿ ಮದ್ಯ ಸಾಗಾಣಿಕೆಯಾಗಿರುವುದರ ಬಗ್ಗೆ ವಾಹನ 
ಮಾಲೀಕರಿಗೆ ಅರಿವಿಲ್ಲದಂತೆ ಮತ್ತು ಅವರು ಶಾಮೀಲಾಗದೆ ನಡೆದಿದೆ ಹಾಗೂ ಇದರ ಬಗ್ಗೆ ಅವರು ಸಾಕಷ್ಟು 
ಮುಂಜಾಗ್ರತ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಎಂಬ ಅಂಶವನ್ನು ಆರೋಪಿಗಳು ಮತ್ತು ವಾಹನ ಮಾಲೀಕರು ಈ 
ಪ್ರಾಧಿಕಾರಕ್ಕೆ ತೃಪ್ತಿಕರವಾಗಿ ನಿರೂಪಿಸಿರುತ್ತಾರೆಯೇ? ಅಥವಾ ಇಲ್ಲವೇ? 
3) ಮೂರನೇ ವಿವಾದಾಂಶ: ಜಪ್ಪುಪಡಿಸಲಾದ ವಾಹನವನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ? 
ಒಂದನೇ ಅಂಶವನ್ನು ಗುಣಾತ್ಮಕವಾಗಿ, ಎರಡನೇ ಅಂಶವನ್ನು ನಕಾರಾತ್ಮಕವಾಗಿ ಮತ್ತು ಮೂರನೇ ಅಂಶವನ್ನು 
ಅಂತಿಮ ಆದೇಶದಂತೆ. 
ಪ್ರಾಸಾ: 1 
ಪ್ರಾಸಿಕ್ಯೂಶನ್‌ ಪರ ಪ್ರಕರಣದ ಫಿರ್ಯಾದುದಾರರು ಹಾಗೂ ತನಿಖಾಧಿಕಾರಿಯಾದ ಶ್ರೀ ಶಿವಪ್ರಸಾದ್‌, 
ಅಬಕಾರಿ ನಿರೀಕ್ಬಕರು,ಪುತ್ತೂರು ವಲಯ,ಪುತ್ತೂರು ಇವರು ದಿ:12-08-09 ರಂದು ಈ ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಮುಖ್ಯ ವಿಚಾರಣೆಗೆ ಉತ್ತರವನ್ನು ನೀಡುತ್ತಾ, ತಾನು ಸೆಪ್ಟೆಂಬರ್‌ 2005 ರಿಂದ ಇಲ್ಲಿಯವರೆಗೆ ಅಬಕಾರಿ 
ನಿರೀಕ್ಬಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅಬಕಾರಿ ಉಪ ಅಧೀಕ್ಬಕರ ಆದೇಶದಂತೆ ತಮ್ಮ 
ಸಿಬ್ಬಂದಿಯವರೊಂದಿಗೆ ದಿ:09-03-2009 ರಂದು ಬೆಳಿಗ್ಗೆ 3-00 ಗಂಟೆ ಸಮಯದಲ್ಲಿ ಪುತ್ಕೂರು ತಾಲೂಕು ಪಾಣಾಜೆ 
ಗ್ರಾಮದ ರೆಂಜ್ಯಾ ಸುಳ್ಯಪದವು ರಸ್ತೆಯ ನಿಡ್ಡೋಳಿ ರಸ್ತೆಯಲ್ಲಿ ರಸ್ಕೆಗಾವಲು ನಡೆಸುತ್ತಿದ್ದಾಗ, ರೆಂಜ್ಯಾದಿಂದ ಸುಳ್ಯಪದವು 
ಕಡೆಗೆ ಒಂದು ಮಾರುತಿ 800 ಕಾರು ಸಂಖ್ಯೆ: ಕೆಎ-19-ಪಿ-7959 ವೇಗವಾಗಿ ಬರುತ್ತಿರುವುದನ್ನು ಕಂಡು ಸದರಿ ಕಾರನ್ನು 
ನಿಲ್ಲಿಸದೆ ವೇಗವಾಗಿ ಮುಂದಕ್ಕೆ ಚಲಾಯಿಸಿಕೊಂಡು ಹೋದಾಗ, ತಮ್ಮ ಇಲಾಖಾ ವಾಹನದಲ್ಲಿ ಬೆನ್ನಟ್ಟಿ ನಿಡ್ಡೋಳಿ ಹಾಲು 
ಉತ್ಪಾದಕರ ಸಂಘದ ಒಂದು ಕಿ.ಮೀ. ಮುಂದೆ. ರಸ್ತೆಯ ಎಡಭಾಗದಲ್ಲಿ ಕಾರನ್ನು ನಿಲ್ಲಿಸಿ ಕತ್ತಲೆಯಲ್ಲಿ ಓಡಿ 
ಪರಾರಿಯಾಗಿರುತ್ತಾ ನೆ. ಅನುಮಾನಗೊಂಡು ಸದರಿ ಕಾರನ್ನು ಪರಿಶೀಲಿಸುವ ಸಲುವಾಗಿ ತೀರ್ಮಾನಿಸಿ, ಈ ಬಗ್ಗೆ ವಾಹನ 
ಶೋಧನೆ ಮಾಡಲು ಮಾನ್ಯ ನ್ಯಾಯಾಲಯದಿಂದ ಶೋಧನೆ ವಾರಂಟ್‌ ಪಡೆಯಲು ಕಾಲಾವಕಾಶಯಿಲ್ಲದ ಕಾರಣ ಹಾಗೂ 
ಸ್ಥಳದ ಸುತ್ತಮುತ್ತ ಯಾವುದೇ ಸ್ವತಂತ್ರ ಸಾಕ್ಷಿಗಳು ದೊರೆಯದೆ ಇರುವುದರಿಂದ, ಇಲಾಖಾ ಸಿಬ್ಬಂದಿಯವರ ಸಮಕ್ಷಮ 
ಒಂದು ಶೋಧನಾ ಮೆಮೊವನ್ನು ತಯಾರಿಸಿ ಶೋಧನಾ ಕ್ರಮವನ್ನು ಜರುಗಿಸಲಾಯಿತು. ಕಾರಿನ ಬಾಗಿಲು ತೆರೆದು 
ನೋಡಿದಾಗ ಅದರ ಹಿಂದಿನ ಸೀಟಿನ ಕೆಳಗೆ ಹಾಗೂ ಸೀಟಿನ ಮೇಲೆ ಒಟ್ಟು 13 ನಕಲಿ ಮದ್ಯ ತುಂಬಿದ 
ರಟ್ಟಿನ ಪೆಟ್ಟಿಗೆಗಳಿರುವುದು ಕಂಡು ಬಂತು. ಒಂದೊಂದು ಪೆಟ್ಟಿಗೆಯಲ್ಲಿ 180 ಎಂ.ಎಲ್‌ ನ 48 
ಸೀಸೆಗಳಂತೆ ಒಟ್ಟು 7 ಪೆಟ್ಟಿಗೆಗಳಲ್ಲಿ ವಿಂಡ್ಸರ್‌ ವಿಸ್ಕಿ ಮತ್ತು 180 ಎಂ.ಎಲ್‌ ನ 48 ಸೀಸೆಗಳಂತೆ ಒಟ್ಟು 6 
ಪೆಟ್ಟಗೆಗಳಲ್ಲಿ ಒರಿಜಿನಲ್‌ ಚಾಯ್ಸ್‌ ವಿಸ್ಕಿ ಇದ್ದು, ಅಬಕಾರಿ ಆಯುಕ್ಕರು ಕರ್ನಾಟಕ ರಾಜ್ಯ,ಬೆಂಗಳೂರು 
ರವರಿಂದ ಸಹಿ ಮಾಡಲಾದ ಯಾವುದೇ ಭದ್ರತಾ ಚೀಟಿಗಳನ್ನು ಅಂಟಿಸದೇ ಇದ್ದ ಕಾರಣ ಅದು ನಕಲಿ 
ಮದ್ಯವೆಂದು ಖಚಿತವಾಯಿತು. ಕಾರಿನ ಮುಂಭಾಗದ ಡ್ಯಾಶ್‌ ಬೋರ್ಡಿನಲ್ಲಿ ಪರಿಶೀಲಿಸಲಾಗಿ, ನೊಕಿಯಾ 
ಮೊಬೈಲ್‌ ಸೆಟ್‌ ಇದ್ದು, ವಾಹನದಲ್ಲಿ ಮದ್ಯ ಸಾಗಾಟ ಮಾಡಲು ಯಾವುದೇ ರಹದಾರಿ ಅಥವಾ 
ಪರವಾನಗಿ ಮತ್ತು ಲೈಸೆನ್ಸ್‌ ಇದ್ದಿರುವುದಿಲ್ಲ. ನಂತರ ಪಂಚರ ಸಮಕ್ಟಮ ಸದ್ರಿ ಮದ್ಯದಿಂದ ಒಟ್ಟು 13 
ಸೀಸೆಗಳನ್ನು ರಾಸಾಯನಿಕ ಪರೀಕ್ಷೆಗಾಗಿ ತೆಗೆದು ಸದ್ರಿ ಬಾಟಲಿಗಳಿಗೆ ಬಟ್ಟೆ ದಾರ ಕಟ್ಟಿ ಇಲಾಖಾ 
ಸೀಲಿನಿಂದ ಸೀಲು ಮಾಡಿ, ಮಾದರಿಗಾಗಿ ತೆಗೆಯಲಾಯಿತು. ಸದರಿ ವಾಹನದಲ್ಲಿ ಯಾವುದೇ ರಹದಾರಿ ಅಥವಾ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೬೭ 





ಬಿಲ್ಲುಗಳು ದೊರಕದ ಕಾರಣ, ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11, 14, 15 ರ ಪ್ರಕಾರ 
ಅಪರಾಧವಾಗಿದ್ದು, ಕಲಂ 32,34 ರ ಪ್ರಕಾರ ಶಿಕ್ಷಾರ್ಹವಾಗಿರುವುದರಿಂದ, ಸದರಿ ಮದ್ಯ ಹಾಗೂ ಸಾಗಾಟಕ್ಕೆ ಬಳಸಿದ 
ಮಾರುತಿ 800 ಕಾರು ಸಂಖ್ಯೆ:ಕೆಎ-19ಪಿ-7959 ಹಾಗೂ ನೊಕಿಯಾ ಮೊಬೈಲ್‌ ಘೋನನ್ನು ಇಲಾಖಾ ವಶಕ್ಕೆ 
ತೆಗೆದುಕೊಂಡು ಮಹಜರನ್ನು ಮುಂಜಾನೆ 3-00 ಗಂಟೆಯಿಂದ 4-00ಗಂಟೆಯವರೆಗೆ ಸ್ಥಳದಲ್ಲಿಯೇ 
ತಯಾರಿಸಲಾಯಿತು. ಸದ್ರಿ ಮಹಜರನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದು, ಅದನ್ನು ನಿಶಾನೆ 
ಪಿ-1 ಎಂದು ಹಾಗೂ ಅದರಲ್ಲಿರುವ ತನ್ನ ಸಹಿಯನ್ನು ನಿಶಾನೆ ಪಿ-1ಎ ಎಂದು ಗುರುತಿಸಲಾಯಿತು.ನಂತರ 
ಸೊತ್ತುಗಳ ಸಮೇತ ಕಚೇರಿಗೆ ಬಂದು, ಪ್ರಥಮ ಮಾಹಿತಿ ವರದಿಯನ್ನು ದಾಖಲಿಸಿಕೊಂಡು,ಅದನ್ನು ನಿಶಾನೆ 
ಪಿ-2 ಎಂದು ಹಾಗೂ ಅದರಲ್ಲಿರುವ ತನ್ನ ಸಹಿಯನ್ನು ನಿಶಾನೆ ಪಿ-2ಎ ಎಂದು ಗುರುತಿಸಲಾಯಿತು. 
ನಂತರ ಪ್ರಕರಣದ ತನಿಖೆಯನ್ನು ಕೈಗೊಂಡು ಜಪ್ತ್ಮುಪಡಿಸಿದ ಮದ್ಯದ ಮಾದರಿಗಳನ್ನು ರಾಸಾಯನಿಕ 
ವಿಶ್ಲೇಷಣೆಗೆ ದಿ:09-03-2009ರಂದು ತಮ್ಮ ಅಬಕಾರಿ ರಕ್ಸಕರಾದ ಶ್ರೀ ಪುರುಷೋತ್ತಮರವರ ಮೂಲಕ 
ಕಳುಹಿಸಿಕೊಡಲಾಗಿದ್ದು, ಅವರಿಂದ ದಿ:23-05-2009ರಂದು ಪಡೆಯಲಾಗಿದೆ. ಅದನ್ನು ನಿಶಾನೆ ಪಿ-3 
ಎಂದು ಗುರುತಿಸಲಾಗಿದೆ. ವಾಹನದ ನೊಂದಣಿ ಮಾಲೀಕರ ಮಾಹಿತಿ ಪಡೆಯುವ ಬಗ್ಗೆ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿ,ಮಂಗಳೂರು ಇವರಿಗೆ ದಿ:10-03-2009ರಂದು ಪತ್ರ ಬರೆಯಲಾಗಿದ್ದು, ಬಿ ಅಬ್‌ಸ್ಟ್ರಾಕ್ಟ್‌ ವರದಿಯ 
ಪ್ರಕಾರ ಶ್ರೀ ಸದಾನಂದ ನಾಯ್ಕ್‌, ಬಿನ್‌:ಎಸ್‌.ಕೆ ನಾಯ್ಕ್‌, ಪ್ಲ್ಯಾಟ್‌ ನಂ.4,ಸನ್‌ ಶೈನ್‌ ಅಪಾರ್ಟ್‌ಮೆಂಟ್ಸ್‌, 
ಬಂಟ್ಸ್‌ ಹಾಸ್ಟೆಲ್‌ ರೋಡ್‌, ಮಂಗಳೂರು ಇವರಿಗೆ ಸೇರಿದ್ದಾಗಿದ್ದು, ಸದ್ರಿ ವರದಿಯಲ್ಲಿ ನಮೂದಿಸಿರುವ 
ನೊಂದಣಿ ಮಾಲೀಕರಿಗೆ ದಿ:24-3-2009ರಂದು ತಮ್ಮ ಕಚೇರಿಯಿಂದ ನೊಟೀಸು ನೀಡಲಾಗಿದ್ದು, ಸದ್ರಿ 
ನೊಟೀಸು ಸದ್ರಿ ವಿಳಾಸದಲ್ಲಿ ವಾಸ್ತವವಿಲ್ಲ ಎಂದು ಹಿಂದಕ್ಕೆ ಬಂದಿರುತ್ತದೆ. ಬಿ.ಅಬ್‌ಸ್ಟ್ರಾಕ್ಟ್‌ ವರದಿಯನ್ನು 
ಈ ಪ್ರಾದಿಕಾರಕ್ಕೆ ಸಲ್ಲಿಸಿದ್ದು, ಸದ್ರಿ ವರದಿಯನ್ನು ನಿಶಾನೆ ಪಿ-4 ಎಂದು ಗುರುತಿಸಲಾಗಿದೆ. ಈ ಬಗ್ಗೆ 
ತನಿಖೆಯನ್ನು ಮುಂದುವರಿಸುತ್ತಾ ಬಿ.ಅಬ್‌ಸ್ಟ್ರಾಕ್ಟ್‌ ವರದಿಯಲ್ಲಿ ಹೆಚ್‌.ಪಿ. ಎ ದಾರರಾದ ಕೆನರಾ 
ಬ್ಯಾಂಕ್‌,ವೆಲೆನ್ಸಿಯಾ,ಮಂಗಳೂರು ಶಾಖೆ ಇವರನ್ನು ಸಂಪರ್ಕಿಸಿ, ಇವರ ಪ್ರಕಾರ ವಾಹನದ ನೊಂದಣಿ 
ಮಾಲೀಕ ಶ್ರೀ ಸದಾನಂದ ನಾಯ್ಕ್‌ ಇವರು ದಿ:01-04-2007 ರಂದು ನಿಧನರಾಗಿರುತ್ತಾರೆ ಎಂಬ 
ಮಾಹಿತಿಯನ್ನು ಸಲ್ಲಿಸಿರುತ್ತಾರೆ.ಸದ್ರಿ ಮಾಹಿತಿಯನ್ನು ದೃಢಪಡಿಸುವ ಸಲುವಾಗಿ ಮತ್ತೊಮ್ಮೆ ಸದ್ರಿಯವರ 
ಮನೆಗೆ ಖುದ್ದಾಗಿ ಭೇಟಿ ನೀಡಿ, ಸದ್ರಿಯವರ ಧರ್ಮಪತ್ನಿಯವರಲ್ಲಿ ವಿಚಾರಿಸಿದಾಗ ವಿಷಯ 
ಸತ್ಯವಾಗಿರುತ್ತದೆ. ಅವರ ಪತಿಯು ದೈವಾಧೀನರಾಗಿರುವ ಬಗ್ಗೆ ಮರಣ ಪ್ರಮಾಣ ಪತ್ರವನ್ನು ನೀಡಿರುತ್ತಾರೆ. 
ಅದನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದು,ಅದನ್ನು ನಿಶಾನೆ ಪಿ-5 ಎಂದು ಗುರುತಿಸಲಾಗಿದೆ. ತಕ್ಬೀರಿನಲ್ಲಿ 
ವಶಪಡಿಸಿಕೊಂಡ ತಮ್ಮ ವಾಹನವು ಅಬಕಾರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂಬ 
ವಿಷಯವನ್ನು ತಿಳಿಸಲಾಗಿದ್ದು, ಆದರೆ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರುವುದಿಲ್ಲ. ಹಾಗೂ 
ವಾಹನದ ಬಗ್ಗೆ ಹೇಳಿಕೆಗಳನ್ನು ನೀಡಲು ಸೂಚಿಸಿದಾಗ ಅವರು ಹೇಳಿಕೆಗಳನ್ನು ನೀಡಲು 
ನಿರಾಕರಿಸಿರುತ್ತಾರೆ. ಹಾಗೂ ಸದ್ರಿಯವರಿಗೆ ಕಚೇರಿಗೆ ಬಂದು ನೀಡುವಂತೆ ಮೌಖಿಕವಾಗಿ ಸೂಚಿಸಿದರೂ 
ಸದ್ರಿಯವರು ಇದುವರೆಗೂ ಹೇಳಿಕೆಯನ್ನು ನೀಡಿರುವುದಿಲ್ಲ. ಇಷ್ಟರತನಕ ವಾಹನದ ಮಾಲೀಕರಾಗಲೀ, 
ಆರೋಪಿಗಳಾಗಲೀ ಅವರ ಪರ ವಕೀಲರಾಗಲೀ ಅಥವಾ ವಾಹನದ ಬಿಡುಗಡೆಗಾಗಿ ಯಾರೊಬ್ಬರೂ ಸಹಾ 
ಈ ಪ್ರಾದಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. ವಾಹನದಲ್ಲಿ ಅಕ್ರಮ ನಕಲಿ ಮದ್ಯ 
ಸಾಗಾಟವಾಗಿರುವುದರಿಂದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಅಂತಿಮ ತನಿಖಾ 
ವರದಿಯನ್ನು ಈ ಪ್ರಾಧಿಕಾರಕ್ಕೆ ದಿ:16-06-2009ರಂದು ಸಲ್ಲಿಸಿರುತ್ತೇನೆ. ಸದ್ರಿ ವರದಿಯನ್ನು ನಿಶಾನೆ ಪಿ-6 
ಎಂದು ಅದರಲ್ಲಿರುವ ತನ್ನ ಸಹಿಯನ್ನು ನಿಶಾನೆ ಪಿ-6 ಎ ಎಂದು ಗುರುತಿಸಲಾಯಿತು ಎಂದು ಸಾಕ್ಷಿ 
ನುಡಿದಿರುತ್ತಾರೆ. 

ವಾಹನದ ಮಾಲೀಕರಾಗಲಿ ಹಾಗೂ ಅವರ ಪರ ವಕೀಲರು ಯಾರೂ ಹಾಜರಾಗದಿರದ ಪ್ರಯುಕ್ತ ಪಾಟೀ 
ಸವಾಲು ಇಲ್ಲವೆಂದು ಪರಿಗಣಿಸಿ ಮೊಕದ್ದ ಮೆಯ ವಿಚಾರಣೆಯನ್ನು ನ್ಯಾಯಾಲಯದಲ್ಲಿ ಮುಕ್ತಾಯಗೊಳಿಸಲಾಯಿತು. 

ಪ್ರಕರಣದ ಫಿರ್ಯಾದುದಾರರು ಹಾಗೂ ತನಿಖಾಧಿಕಾರಿಯವರು ಪೂರಕವಾಗಿ ನೀಡಿರುವ ಸಾಕ್ಷ್ಯಾಧಾರದ ಮೇಲೆ 
ಹಾಗೂ ಲಭ್ಯವಿರುವ ದಾಖಲಾತಿಗಳಿಂದ ದಿ:09-03-2009 ರಂದು ಜಪುುಪಡಿಸಿಕೊಂಡಿರುವ ಮಾರುತಿ 800 ಕಾರು 
ಸಂಖ್ಯೆ: ಕೆಎ-19-ಪಿ-7959 ರಲ್ಲಿ ಅಕ್ರಮವಾಗಿ 111-960 ಲೀಟರ್‌ ಮದ್ಯವನ್ನು ಯಾವುದೇ ಅಧಿಕೃತ ರಹದಾರಿ 
ಪತ್ರವಿಲ್ಲದೆ ಸಾಗಾಣಿಕೆಯಾಗಿರುವುದು ಸಾಬೀತಾಗಿರುವುದರಿಂದ ಒಂದನೇ ಅಂಶವನ್ನು ಗುಣಾತ್ಮಕವಾಗಿ ಪರಿಗಣಿಸಲಾಗಿದೆ. 
ವಾಹನ ಮಾಲೀಕರ ಪರ ಹಾಗೂ ಅವರ ಪರ ವಕೀಲರು ಯಾರೂ ಈ ಪ್ರಾಧಿಕಾರದ ಮುಂದೆ ವಾಹನದ ಬಿಡುಗಡೆಗಾಗಿ 


೪೧೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ವಾಹನಕ್ಕೆ ಸಂಬಂಧಿಸಿ ಯಾವುದೇ ಅರ್ಜಿ ಸಲ್ಲಿಸದೇ ಇರುವ ಕಾರಣಕ್ಕೆ ಎರಡನೇ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳುವ 
ಅಗತ್ಯತೆವಿರುವುದಿಲ್ಲ ಕ 
1965ನೇ ಕರ್ನಾಟಕ ಅಬಕಾರಿ ಕಾಯಿದೆಯಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 

ಪತ್ತೆಯಾಗದಿದ್ದಲ್ಲಿ ಅಥವಾ ಪತ್ತೆಯಾಗುವ ಸಾಧ್ಯತೆಯಿಲ್ಲದಿದ್ದಲ್ಲಿ, ಪ್ರಕರಣವನ್ನು ಪತ್ತೆ ಹಚ್ಚಿದ ಒಂದು ತಿಂಗಳಲ್ಲಿ 
ಯಾವುದೇ ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಪ್ತಾಗಿರುವ ಸೊತ್ತುಗಳು ತಮ್ಮದೆಂದು, 
ಅವುಗಳು ಕಾನೂನುಬದ್ದವಾಗಿದೆಯೆಂದು ಸಾಕ್ಷಾ $ಧಾರದೊಂದಿಗೆ ಸಾಬೀತುಪಡಿಸದೇ ಇದ್ದಲ್ಲಿ, ಸದರಿ ಸೊತ್ತುಗಳು 
ಕರ್ನಾಟಕ ಅಬಕಾರಿ ಕಾಯಿದೆ ಕಾಲಂ 43 ರ ಅಡಿಯಲ್ಲಿ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ 
ಸೊತ್ತುಗಳಾಗಿದ್ದಲ್ಲಿ » ಅಂತಹ ಸೊತ್ತುಗಳನ್ನು ಕಾಲಂ 43ಸಿ) ಅಡಿಯಲ್ಲಿ ಸರಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಹುದಾಗಿರುತ್ತ ದೆ. 

ಸದರಿ ಪ್ರಕರಣದಲ್ಲಿ ಅಬಕಾರಿ ನಿರೀಕ್ಷಕರು, ಪುತ್ತೂರು ವಲಯ, ಪುತ್ತೂರು ಇವರು ದಾಖಲಿಸಿರುವ 
ಪ್ರಕರಣದಲ್ಲಿ ಆರೋಪಿಗಳು ಅಕ್ರಮವಾಗಿ ನಕಲಿ ಮದ್ಯ ಸಾಗಾಣಿಕೆ ಮಾಡುವಾಗ ವಾಹನವನ್ನು ಪಂಚನಾಮೆಯ 
ಮುಖಾಂತರ ಸ್ವಾಧೀನಪಡಿಸಿದ್ದು ಹಾಗೂ ವಾಹನದಲ್ಲಿ ಜಪ್ಪುಪಡಿಸಲಾಗಿರುವ ವಸ್ತು ರಾಸಾಯನಿಕ ತಜ್ಞರ 
ಅಭಿಪ್ರಾಯದಂತೆ ನಕಲಿ ಮದ್ಯ ಎಂದು ದೃಢಪಟ್ಟಿದ್ದು, ಸದರಿ ವಾಹನವನ್ನು ಕರ್ನಾಟಕ ಅಬಕಾರಿ ಕಾನೂನಿನ 
ಉಲ್ಲಂಘನೆಗಾಗಿ ಬಳಸಿರುವುದು ಸ್ಪಷ್ಟವಾಗಿ ಸಾಬೀತಾಗಿರುವುದಾಗಿ ಈ ಪ್ರಾಧಿಕಾರವು ತೀರ್ಮಾನ 
ತೆಗೆದುಕೊಳ್ಳಬೇಕಾಗಿರುತ್ತ ದೆ. 

ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಮಾರುತಿ 800 ಕಾರು ಸಂಖ್ಯೆ: ಕೆಎ-19-ಪಿ-7959 ನ್ನು ವಶಪಡಿಸಿಕೊಂಡು 
ಸುಮಾರು 6 ತಿಂಗಳು ಕಳೆದರೂ ಈ ಪ್ರಾಧಿಕಾರದ ಮುಂದೆ ಹಾಗೂ ತಕ್ಷೀರು ದಾಖಲಿಸಿದ ಪುತ್ತೂರು ವಲಯ 
ಕಚೇರಿಯಲ್ಲಿ ಇದುವರೆಗೂ ವಾಹನದ ಬಿಡುಗಡೆಗಾಗಿ ಅಧಿಕೃತ ದಾಖಲಾತಿಗಳೊಂದಿಗೆ ವಾಹನ ಮಾಲೀಕರ ಪರ ಹಾಗೂ 
ಪರಾರಿಯಾದ ಆರೋಪಿಗಳು ಕೂಡಾ ವಾಹನವು ತನ್ನದೆಂದು ಬಿಡುಗಡೆ ಅರ್ಜಿ ಸಲ್ಲಿಸಿರುವುದಿಲ್ಲ. 
ತನಿಖಾಧಿಕಾರಿಯವರು ಖುದ್ಧಾಗಿ ವಾಹನದ ಬಿ ಅಬ್‌ಸ್ಟ್ರಾಕ್ಟ್‌ ವರದಿಯ ಪ್ರಕಾರ ವಾಹನದ ನೊಂದಣಿ 
ಮಾಲೀಕರ ಮನೆಗೆ ಸಂಪರ್ಕಿಸಿ, ವಾಹನದ ನೊಂದಣಿ ಮಾಲೀಕರಾದ ಶ್ರೀ ಸದಾನಂದ ನಾಯ್ಕ್‌ ಇವರು 
ನಿಧನ ಹೊಂದಿರುತ್ತಾರೆ ಎಂದು ಅವರ ಪತ್ನಿಯವರು ತಿಳಿಸಿದ್ದು, ಈ ಬಗ್ಗೆ ಮರಣ ಪ್ರಮಾಣ ಪತ್ರವನ್ನು 
ಒಪ್ಪಿಸಿರುತ್ತಾರೆ. ತಮ್ಮ ವಾಹನವನ್ನು ಅಬಕಾರಿ ಮೊಕದ್ದಮೆಗೆ ಸಂಬಂಧಿಸಿ ವಶಪಡಿಸಿಕೊಳ್ಳಲಾಗಿದೆ ಎಂದು 
ತಿಳಿಸಿದರೂ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರುವುದಿಲ್ಲ. ವಾಹನದ ಬಿಡುಗಡೆಗಾಗಿ ಅವರು 
ಮತ್ತು ಅವರ ಪರ ವಕೀಲರಾಗಲೀ ತಕ್ಸೀರು ದಾಖಲಿಸಿ ಸುಮಾರು 6 ತಿಂಗಳು ಕಳೆದರೂ ಹುತ್ತೂರು 
ವಲಯ ಕಚೇರಿಯಲ್ಲಿ ಹಾಗೂ ಈ ಪ್ರಾಧಿಕಾರದಲ್ಲಿ ವಾಹನದ ಬಿಡುಗಡೆಗಾಗಿ ಅರ್ಜಿ 
ಸಲ್ಲಿಸಿರುವುದಿಲ್ಲ.ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡದಿರುವುದರಿಂದ ವಾಹನದ ಬಗ್ಗೆ ಯಾವುದೇ 
ಉತ್ಸುಕರಾಗಿರುವುದಿಲ್ಲವೆಂದು ಪ್ರಾಧಿಕಾರವು ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ. ರಾಸಾಯನಿಕ ತಜ್ಞರ 
ವರದಿಯಂತೆ ಹಾಗೂ ಫಿರ್ಯಾದುದಾರರು ಸಲ್ಲಿಸಿದ ಮಹಜರಿನಲ್ಲಿ ತಕ್ಬೀರಿನಲ್ಲಿ ವಶಪಡಿಸಿಕೊಂಡ ಮದ್ಯದ 
ಸೀಸೆಗಳ ಮೇಲೆ ಯಾವುದೇ ಸರ್ಕಾರ ಮುದ್ರಿಸಿದ ಲೇಬಲ್‌ಗಳು ಅಂಟಿಸಿರುವುದಿಲ್ಲ ಹಾಗೂ ತಜ್ಞರ 
ವರದಿಯಂತೆ ಮದ್ಯದ ಮದ್ಯಸಾರ ಪ್ರಮಾಣ ಶೇ.36 ಇದ್ದು, ಇದು ಮಾನವನ ಸೇವನೆಗೆ 
ಯೋಗ್ಯವಲ್ಲವೆಂದು ದಿ:04-05-2009ರಂದು ದೃಢೀಕರಣ ಪತ್ರವನ್ನು ನೀಡಿರುತ್ತಾರೆ. ಆದುದರಿಂದ ಸದ್ರಿ 
ಮಾರುತಿ 800 ಕಾರು ಸಂಖ್ಯೆ: ಕೆಎ-19-ಪಿ-7959 ರಲ್ಲಿ ಅಕ್ರಮವಾಗಿ ನಕಲಿ ಮದ್ಯವನ್ನು ಹೊಂದಿ ಸಾಗಾಟ 
ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. ಸದ್ರಿ ವಾಹನದ ಬಿಡುಗಡೆಗಾಗಿ ಇದುವರೆಗೂ 
ಆರೋಪಿಯಾಗಲೀ, ವಾಹನದ ಮಾಲೀಕರ ಪರವಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ 
ಪ್ರಾಧಿಕಾರದ ಮುಂದೆ ವಾಹನವನ್ನು ಬಿಡುಗಡೆಗೊಳಿಸಲು ಅರ್ಜಿ ಸಲ್ಲಿಸಿರುವುದಿಲ್ಲ. ವಾಹನದಲ್ಲಿ 
ಅಕ್ರಮವಾಗಿ ನಕಲಿ ಮದ್ಯ ಸಾಗಾಟವಾಗಿರುವುದರಿಂದ ತಕ್ಸೀರಿನಲ್ಲಿ ವಶಪಡಿಸಿಕೊಂಡ ಎಲ್ಲಾ ಸೊತ್ತುಗಳನ್ನು 
ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 4ಎ ರಡಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಹುದಾಗಿರುವುದರಿಂದ, ಈ ಪ್ರಕರಣದಲ್ಲಿ ಜಪ್ಪುಪಡಿಸಲಾಗಿರುವ 111-960 ಲೀಟರ್‌ ನಕಲಿ ಮದ್ಯವನ್ನು 
ಹಾಗೂ ಸಾಗಾಟಕ್ಕೆ ಬಳಸಿದ ಮಾರುತಿ 800 ಕಾರು ಸಂಖ್ಯೆ: ಕೆಎ-19-ಪಿ-7959ನ್ನು ಹಾಗೂ ಮೊಬೈಲ್‌ 
ಘೋನನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೬೯ 





ಆದೇಶ ಸಂಖ್ಯೆ: ಎಸ್‌ಡಿಕೆ/282/ಡಿಟಿಸಿಆರ್‌/2008-09 ದಿ:22ನೇ ಆಗಸ್ಟ್‌, 2009 
ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪು ಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ 
ಕನ್ನಡ ಜಿಲ್ಲೆ, ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಾಲಂ 43(ಎ) ಅಡಿಯಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ನಿಯಮ 43(ಬಿ) ರಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಅಬಕಾರಿ 
ನಿರೀಕ್ಷಕರು,ಪುತ್ತೂರು ವಲಯ,ಪುತ್ತೂರು ಇವರ ತಕ್ಷೀರು ಸಂ: 12/2008-09 ದಿ:09-03-2009 ರಲ್ಲಿ ಜಪ್ಪುಪಡಿಸಿರುವ 
ಈ ಕೆಳಕಂಡ ಸೊತ್ತುಗಳನ್ನು ನಿಯಮ 43(ಸಿ) ರನ್ವಯ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 
ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಸೊತ್ತುಗಳು; 
1) ಮಾರುತಿ 800 ಕಾರು ಸಂಖ್ಯೆ: ಕೆಎ-19-ಪಿ-7959 
2) ವಿಂಡ್ಸರ್‌ ವಿಸ್ಕಿ 180 ಎಂ.ಎಲ್‌ನ 336 ಸೀಸೆಗಳು- 60.480 ಲೀಟರ್‌ ಮದ್ಯದಲ್ಲಿ ರಾಸಾಯನಿಕ 
ವಿಶ್ಲೇಷಣೆಗೆ ತೆಗೆದ ಮದ್ಯವನ್ನು ಹೊರತುಪಡಿಸಿ, 59.220 ಲೀಟರ್‌ ಮದ್ಯ. 
3) ಒರಿಜಿನಲ್‌ ಚಾಯ್ಸ್‌ ವಿಸ್ಕಿ 180ಎಂ.ಎಲ್‌ನ 288 ಸೀಸೆಗಳು-51.840ಲೀಮದ್ಯದಲ್ಲಿ ರಾಸಾಯನಿಕ 
ವಿಶ್ಲೇಷಣೆಗೆ ತೆಗೆದ ಮದ್ಯವನ್ನು ಹೊರತುಪಡಿಸಿ, 50.400 ಲೀಟರ್‌ ಮದ್ಯ. 
4) ನೋಕಿಯೊ ಮೊಬೈಲ್‌ ಪೋನ್‌: 
ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡ ಮದ್ಯವನ್ನು ಸರಕಾರದ ಅಧಿಸೂಚನೆ ಸಂಖ್ಯೆ: ಎಫ್‌ಡಿ/06/ 
ಪಿಐಎಸ್‌/2007 ದಿ:13-7-2007 ರಂತೆ ಮಾರಾಟ ಮಾಡಲು ನಿಷೇಧಿಸಿದ್ದು, ಮುಟ್ಟುಗೋಲು ಹಾಕಿಕೊಳ್ಳಲಾದ 
ಸೊತ್ತುಗಳನ್ನು ನಾಶಪಡಿಸುವಂತೆ ಆದೇಶ ಇರುವುದರಿಂದ, ಸದ್ರಿ ಅಧಿಸೂಚನೆಯನ್ನು ಅನುಸರಿಸಿ ಕಲಂ 43ಎ(3) ರ 
ಅನ್ವಯ ಅಬಕಾರಿ ಉಪ ಅಧೀಕ್ಷಕರು, ಪುತ್ತೂರು ಉಪ ವಿಭಾಗ, ಪುತ್ತೂರು, ಅಬಕಾರಿ ನಿರೀಕ್ಬಕರು,ಪುತ್ತೂರು 
ವಲಯ ಹಾಗೂ ವ್ಯವಸ್ಥಾಪಕರು, ಕೆ.ಎಸ್‌.ಬಿ.ಸಿ.ಎಲ್‌ ಡಿಪೋ, ಹುತ್ತೂರು ಇವರನ್ನು ಮತ್ತು ಸ್ಥಳೀಯ 
ಸಾರ್ವಜನಿಕರು ಹಾಗೂ ಮಾಧ್ಯಮ ಪತ್ರಿಕಾ ವರದಿಗಾರರನ್ನು ಸೇರಿಸಿ ಇವರುಗಳ ಸಮಕ್ಷಮ ಅಬಕಾರಿ 
ಆಯುಕ್ತರು, ಕರ್ನಾಟಕ ರಾಜ್ಯ, ಬೆಂಗಳೂರುರವರ ಸುತ್ತೋಲೆ ಸಂಖ್ಯೆ: ಇಸಿಸಿ/73/ಸಿಆರ್‌ಎಂ /2004 ದಿ:12-9-2005 ರ 
ಮಾರ್ಗಸೂಚಿಗಳನ್ನು ಅನುಸರಿಸಿ ಮಹಜರು ಜರುಗಿಸಿ, ಮದ್ಯವನ್ನು ನಾಶಪಡಿಸಲು ಆದೇಶಿಸಿದೆ ಹಾಗೂ ಉಳಿದ ಖಾಲಿ 
ಸೀಸೆಗಳನ್ನು ಪ್ರಚಲಿತ ಹಳೆಯ ಖಾಲಿ ಸೀಸೆಗಳಿಗೆ ದಕ್ಕುವ ಗರಿಷ್ಟ ಮೌಲ್ಯಕ್ಕೆ ಮಾರಾಟ ಮಾಡಿ, ದಕ್ಕುವ ಪೂರ್ಣ 
ಮೊತ್ತವನ್ನು ಸರಕಾರಕ್ಕೆ ಪಾವತಿಸಿ ಸೊತ್ತುಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹಸ್ತಾಂತರ ಮಾಡಲು ಹಾಗೂ ನೋಕಿಯೊ 
ಮೊಬೈಲ್‌ ಪೋನ್‌ನ್ನು ವಿಲೇವಾರಿಗೊಳಿಸಲು ಆದೇಶಿಸಿದೆ. 
ಈ ಆದೇಶವನ್ನು ದಿನಾಂಕ:22-08-2009 ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 
ನೂರ್‌ ಮಹಮ್ಮದ್‌ ಹುಸೇನ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಅನುಬಂಧ-1 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 
ಪ್ರಾ.ಸಾ-1: ಶ್ರೀ ಶಿವಪ್ರಸಾದ್‌,ಪುತ್ತೂರು ವಲಯ, ಮತ್ತೂರು. 
ಅನುಬಂಧ-2 
ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲಾತಿಗಳು 
ನಿಶಾನೆ ಪಿ-1 : ಮಹಜರು. 
ನಿಶಾನೆ ಪಿ-1ಎ : ಮಹಜರಿನಲ್ಲಿ ಫಿರ್ಯಾದುದಾರರ ಸಹಿ 
ನಿಶಾನೆ ಪಿ-2 : ಪ್ರಥಮ ಮಾಹಿತಿ ವರದಿ 
ನಿಶಾನೆ ಪಿ-2ಎ : ಪ್ರಥಮ ಮಾಹಿತಿ ವರದಿಯಲ್ಲಿ ಫಿರ್ಯಾದುದಾರರ ಸಹಿ 
ನಿಶಾನೆ ಪಿ-3 : ರಾಸಾಯನಿಕ ವಿಶ್ಲೇಷಣಾ ವರದಿ 
ನಿಶಾನೆ ಪಿ-4 : ಬಿ ಅಬ್‌ಸ್ಟ್ರಾ ಹ್‌ ವರದಿ. 
ನಿಶಾನೆ ಪಿ-5 : ವಾಹನದ ಮಾಲೀಕರು ಮರಣ ಹೊಂದಿದ ಮರಣ ಪ್ರಮಾಣ ಪತ್ರ. 
ನಿಶಾನೆ ಪಿ-6: ತನಿಖಾ ವರದಿ 


೪೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ನಿಶಾನೆ ಪಿ-6ಎ : ತನಿಖಾ ವರದಿಯಲ್ಲಿರುವ ಫಿರ್ಯಾದುದಾರರ ಸಹಿ. 
ಅನುಬಂಧ-3 
ವಾಹನ ಮಾಲೀಕರ ಪರ ವಿಚಾರಣೆಗೆ ಯಾರೂ ಹಾಜರಾಗಿರುವುದಿಲ್ಲ. 
ಅನುಬಂಧ-4 
ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ಸಾಕ್ಷಿದಾರರು 
-ಇಲ್ಲ- 
ನೂರ್‌ ಮಹಮ್ಮದ್‌ ಹುಸೇನ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.903 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಶಿಕ್ಷಣ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಡಿ 234 ಡಿಪಿಐ 2008(3), ಬೆಂಗಳೂರು, ದಿನಾಂಕ:29ನೇ ಅಕ್ಟೋಬರ್‌, 2009 
ವಿಷಯ: ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಗ್ರೂಪ್‌-'ಬಿ' ವೃಂದದ ವಿಭಾಗೀಯ ಅಧೀಕ್ಷಕರು (ವಿಶೇಷ ವರ್ಗ) 
ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ:01.01.2008 ರಲ್ಲಿದ್ದಂತೆ ಪ್ರಕಟಿಸುವ ಬಗ್ಗೆ- 
ವಿಭಾಗೀಯ ಅಧೀಕ್ಷಕರು (ಸ೦ಗೀತ, ನೃತ್ಯ ಮತ್ತು ನಾಟಕ) 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಗ್ರೂಪ್‌-“ಬಿ' ವೃಂದದ ವಿಭಾಗೀಯ ಅಧೀಕ್ಷಕರು (ಸಂಗೀತ, ನೃತ್ಯ ಮತ್ತು 
ನಾಟಕ) (ವಿಶೇಷ ವರ್ಗ) ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ:01.01.2008ರಂದು ಇದ್ದಂತೆ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಇಡಿ230 ಡಿಪಿಐ 2008, ದಿನಾ೦ಕ:14.08.2008ರ೦ದು ಪ್ರಕಟಿಸಿ, ಈ ಜೇಷ್ಠತಾ ಪಟ್ಟಿಗೆ ಸಂಬಂಧಿಸಿದಂತೆ 
ಭಾದಿತರಾದ ಅಧಿಕಾರಿಗಳು ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗಾಗಿ ಏನಾದರು ಆಕ್ಷೇಪಣೆಗಳಿದ್ದಲ್ಲಿ 
ಸಲ್ಲಿಸುವಂತೆ ತಿಳಿಸಲಾಗಿತ್ತು. 
ಸದರಿ ಪಟ್ಟಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆಗಳು 
ಬಂದಿರುವುದಿಲ್ಲ. ಆದ್ದರಿಂದ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗ್ರೂಪ್‌-"ಬಿ' ವೃಂದದ ವಿಭಾಗೀಯ ಅಧೀಕ್ಷಕರು (ಸಂಗೀತ, 
ನೃತ್ಯ ಮತ್ತು ನಾಟಕ) (ವಿಶೇಷ ವರ್ಗ) ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ತಯಾರಿಸಿ, ಅನುಬಂಧದಲ್ಲಿರುವಂತೆ 
ಪ್ರಕಟಿಸಿ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎನ್‌. ಸೋಮಶೇಖರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಆಡಳಿತ) 
ಅನುಬಂಧ 
ಸಾರ್ವಜನಿಕ ಶಿಕ್ಷ ಣ ಇಲಾಖೆಯ ಗ್ರೂಪ್‌-"ಬಿ” ವೃಂದದ ವಿಭಾಗೀಯ ಅಧೀಕ್ಷಕರು 
(ಸಂಗೀತ, ನೃತ್ಯ ಮತ್ತು ನಾಟಕ) (ವಿಶೇಷ ವರ್ಗ) ಅಧಿಕಾರಿಗಳ ಅಂತಿಮ ಜೇಷ್ಟತಾ ಪಟ್ಟಿ ದಿನಾಂಕ:01.01.2008ರಲ್ಲಿದ್ದಂತೆ 















































ಕ್ರಮ | ಗ್ರೇಡ್‌-ಎ ಜಾತಿ ಅಧಿಕಾರಿಗಳ ಹೆಸರು ಜನ್ಮ ದಿನಾಂಕ | ಪ್ರಸ್ತುತ ಹುದ್ದೆಗೆ ಬಡ್ತಿ | ಷರಾ 
ಸಂಖ್ಯೆ. ಕ್ರಮಸಂಖ್ಯೆ ಶ್ರೀ/ಶ್ರೀಮತಿ ಹೊಂದಿದ ದಿನಾಂಕ 
1. 01 — ಎಂ. ಲಿಂಗಮ್ಮ 12.02.49 04.01.2005 ದ 
2. 02 — ತಮ್ಮಯ 15.07.50 04.01.2005 — 
Sy 03 — ಟಿ. ರಾಜಲಕ್ಷ್ಮಿ 30.03.49 28.03.2007 — 
4. 16 ಎಸ್‌.ಸಿ. | ಹೆಚ್‌. ತಿಪಣ್ಣ 17.02.52 28.03.2007 — 
5 18 ದ ಎಂ.ಎನ್‌. ಮಂಜುಳಾ 24.04.52 10.05.2007 ದ 
ಎಂ.ಎನ್‌. ಸೋಮಶೇಖರ್‌ 
ಪಿ.ಆರ್‌.1139 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಶಿಕ್ಷಣ ಇಲಾಖೆ (ಆಡಳಿತ) 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೭೧ 





ಶಿಕ್ಷಣ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಡಿ 234 ಡಿಪಿಐ 2008(2), ಬೆಂಗಳೂರು, ದಿನಾಂಕ:29ನೇ ಅಕ್ಟೋಬರ್‌, 2009 
ವಿಷಯ: ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಗ್ರೂಪ್‌-"ಬಿ' ವೃಂದದ (ವಿಶೇಷ ವರ್ಗ) ಅಧಿಕಾರಿಗಳ ಅಂತಿಮ 
ಜೇಷ್ಠತಾ ಪಟ್ಟಿಯನ್ನು ದಿನಾಂಕ:01.01.2008 ರಲ್ಲಿದ್ದಂತೆ ಪ್ರಕಟಿಸುವ ಬಗ್ಗೆ- ವಿಷಯ ಪರಿವೀಕ್ಷಕರು 
(ವೃತ್ತಿ. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಗ್ರೂಪ್‌-"ಬಿ' ವೃಂದದ ವಿಷಯ ಪರಿವೀಕ್ಷಕರು (ವೃತ್ತಿ (ವಿಶೇಷ ವರ್ಗ) 
ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ;:01.01.2008ರಂದು ಇದ್ದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 
230 ಡಿಪಿಐ 2008, ದಿನಾಂಕ:14.08.2008 ರಂದು ಪ್ರಕಟಿಸಿ ಈ ಜೇಷ್ಠತಾ ಪಟ್ಟಿಗೆ ಸಂಬಂಧಿಸಿದಂತೆ ಭಾದಿತರಾದ 
ಅಧಿಕಾರಿಗಳು ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗಾಗಿ ಏನಾದರು ಆಕ್ಷೇಪಣೆಗಳಿದ್ದಲ್ಲಿ ಸಲ್ಲಿಸುವಂತೆ 
ತಿಳಿಸಲಾಗಿತ್ತು. 
ಸದರಿ ಪಟ್ಟಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆಗಳು 
ಬಂದಿರುವುದಿಲ್ಲ. ಆದ್ದರಿಂದ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗ್ರೂಪ್‌-"ಬಿ' ವೃಂದದ ವಿಷಯ ಪರಿವೀಕ್ಷಕರು (ವೃತ್ತಿ) 
(ವಿಶೇಷ ವರ್ಗ) ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ತಯಾರಿಸಿ, ಅನುಬಂಧದಲ್ಲಿರುವಂತೆ ಪ್ರಕಟಿಸಿ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎನ್‌. ಸೋಮಶೇಖರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಆಡಳಿತ) 
ಅನುಬಂಧ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗ್ರೂಪ್‌-"ಬಿ' ವೃಂದದ ವಿಷಯ ಪರಿವೀಕ್ಷಕರು (ವೃತ್ತಿ) 
(ವಿಶೇಷ ವರ್ಗ) ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿ ದಿನಾಂಕ:01.01.2008ರಲ್ಲಿದ್ದಂತೆ 



























































ಕ್ರಮ | ಗ್ರೇಡ್‌-ಎ ಜಾತಿ ಅಧಿಕಾರಿಗಳ ಹೆಸರು ಜನ್ಮ ದಿನಾಂಕ | ಪ್ರಸ್ತುತ ಹುದ್ದೆಗೆ ಬಡ್ತಿ | ಷರಾ 
ಸಂಖ್ಯೆ ಕ್ರಮಸಂಖ್ಯೆ ಶ್ರೀ/ಶ್ರೀಮತಿ ಹೊಂದಿದ ದಿನಾಂಕ 
1, 13 — ಜಯದೇವಪ್ಪ 13.03.43 27.03.2001 ಹಾ 
2. 10 ದ ಸಿ.ವಿ. ಕೃಷ್ಣಸ್ವಾಮಿ 01.12.44 02.11.2001 ದ 
3. 20 ಸ ಬಿ.ಅಶ್ವಥನಾರಾಯಣರಾವ್‌ 19.07.47 02.1.2001 — 
4. 21 ಡ್‌ ಬಿ.ಡಿ. ಪುರೋಹಿತ 03.03.45 02.11.2001 — 
5. 23 KN ಎಸ್‌.ಕೆ. ವಿಜಯಲಕ್ಷ್ಮಿ 01.12.45 02.11.2001 ಈ 
6. 25 ದ ಕೆ.ವಾಸುದೇವಮೂರ್ತಿ 15.07.46 02.11.2001 ದ 
7. 33 ದ ಬಿ.ಸಿ. ಬೋಳಯ್ಯ 15.07.46 02.11.2001 ದ 
8. 45 ಟಿ. ವೆಂಕಟರಮಣಯ್ಯ 24.06.47 02.11.2001 — 
9. 53 ತ ಹೆಚ್‌. ಬಸವರಾಜ್‌ 04.01.49 02.11.2001 — 
10. 54 ದ ಬಿ.ಟಿ. ಹಾಲಪ್ಪ 25.05.52 02.11.2001 ದ 
1]. 71 ದ ಎಂ. ಹನುಮಯ್ಯ 14.01.51 02.11.2001 ದ 
ಶ್ರ 72 ದ ಎಂ.ಎಂ. ಕುಟ್ಟಪ್ಪ 18.12.54 02.11.2001 ದ 
13. 74 ದ ಟಿ.ಹೆಚ್‌. ಶ್ರೀನಿವಾಸ್‌ 15.01.51 02.11.2001 ದ 
14. 79 ದ ಪ್ರಭಾಕರ ಬಿ. ಬಡಿಗೇರ 20.05.58 02.11.2001 ದ 
15. 90 ದ ಡಿ.ಬಿ. ಮಾಲತಿ 18.11.44 02.11.2001 ದ 
10, 96 1 ಅಸ್ರೂರ ರೆಹಮಾನ್‌ 01.06.59 02.1.2001 — 
17. 109 — ಅಬ್ದುಲ್‌ ರಷೀದ್‌ 08.03.56 02.11.2001 ದ 


























೪೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 




























































































ಕ್ರಮ | ಗ್ರೇಡ್‌-ಎ ಜಾತಿ ಅಧಿಕಾರಿಗಳ ಹೆಸರು ಜನ್ಮ ದಿನಾಂಕ | ಪ್ರಸ್ತುತ ಹುದ್ದೆಗೆ ಬಡ್ತಿ | ಷರಾ 
ಸಂಖ್ಯೆ ಕ್ರಮಸಂಖ್ಯೆ ಶ್ರೀ/ಶ್ರೀಮತಿ ಹೊಂದಿದ ದಿನಾಂಕ 

18, 113 — ಗುರಯ್ಯ ಹಿರೇಮಠ್‌ 01.01.61 02.11.2001 — 
19. 115 — ಅಫ್‌ಜರ್‌ ಅಬ್ದುಲ್‌ವಾಹಿದ್‌ 15.05.55 02.11.2001 — 
20. 121 — ಶಕುಂತಾಲ ಬಾಯಿ 03.06.52 02.11.2001 — 
21. 125 ಪ.ಜಾತಿ ದುರ್ಗಯ್ಯ 19.02.54 02.11.2001 — 
22. 126 ಪ.ಜಾತಿ ಬಿ.ಎನ್‌. ಶಿವಮಾದಯ್ಯ 01.06.56 02.11.2001 — 
23. 132 — ದಾಕ್ಷಾಯಣಿ ಶಿವಪ್ಪ ಗುಗ್ರಿ 01.06.52 02.11.2001 — 
24. 141 ಪ.ಜಾತಿ ಡಿ.ಆರ್‌. ಹುಚ್ಚಪ್ಪ 20.06.56 02.11.2001 — 
25. 147 ಪ.ಜಾತಿ ಸಿದ್ದಮ್ಮ 01.02.64 02.11.2001 — 
26. 202 ಪ.ಜಾತಿ ಬಿ.ಎನ್‌. ನಾರಾಯಣಸ್ವಾಮಿ 09.11.62 02.11.2001 — 
27. 25-ಎ — ಜಿ.ಎಲ್‌. ಭಾರದ್ದಾಡ 17.05.47 12.08.2004 — 
28. 40 — ಹುಸೇನ್‌ ಸಾಬ ಗುಡಿಯಾಳ 18.07.49 12.08.2004 — 
29. 47 — ಮಲ್ಲಪ್ಪ ಕಂಪ್ಲಿ 10.12.50 12.08.2004 — 
30. 60 — ಬೀರಪ್ಪ 26.02.55 12.08.2004 — 
31. 68 ಪ.ಜಾತಿ ಹೋಬಾನಾಯಕ್‌ 01.05.56 12.08.2004 — 
32. 82 — ಪುಟ್ಟಶಾಮಾಚಾರ್‌ 25.07.50 12.08.2004 — 
33. 121-ಎ ಪ.ವರ್ಗ ಬಿ.ಎಸ್‌. ವಾಲೀಕರ್‌ 01.06.52 12.08.2004 — 
34, 74-ಎ — ಬಕ್ಕಪ್ಪಾ 30.05.52 05.12.2007 — 
35. 78 — ಶಬ್ಬೀರ್‌ ಅಹಮದ್‌ 20.05.58 05.12.2007 — 
36. 84-ಎ — ಎ.ಐ. ಖಾಜಿ 01.06.56 05.12.2007 — 
37. 87 ದ ನಾಗರತ್ನಮ್ಮ ಎಸ್‌. 01.06.58 05.12.2007 — 
38. 98 ಪ.ಜಾತಿ ಭೀಮರಾಯ ಡಿ.ಬಸಪ್ಪ 01.09.51 05.12.2007 — 

ಎಂ.ಎನ್‌. ಸೋಮಶೇಖರ್‌ 
ಪಿ.ಆರ್‌.1140 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಆಡಳಿತ) 
ಶಿಕ್ಷಣ ಇಲಾಖೆ 
ಅಧಿಸೂಚನೆ 


ಸಂಖ್ಯೆ: ಇಡಿ 234 ಡಿಪಿಐ 2008(1), ಬೆಂಗಳೂರು, ದಿನಾಂಕ:29ನೇ ಅಕ್ಟೋಬರ್‌, 2009 
ವಿಷಯ: ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಗೂಪ್‌-"ಬಿ' ವೃಂದದ (ವಿಶೇಷ ವರ್ಗ) ಅಧಿಕಾರಿಗಳ ಅಂತಿಮ 
ಜೇಷ್ಠತಾ ಪಟ್ಟಿಯನ್ನು ದಿನಾಂಕ:01.01.2008 ರಲ್ಲಿದ್ದಂತೆ ಪ್ರಕಟಿಸುವ ಬಗ್ಗೆ-ಜಿಲ್ಲಾ ದೈಹಿಕ ಶಿಕ್ಷಣ 
ಅಧೀಕ್ಷಕರು. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಗ್ರೂಪ್‌-"ಬಿ' (ವಿಶೇಷ ವರ್ಗ) ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರು, ಅಧಿಕಾರಿಗಳ 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ದಿನಾ೦ಕ:01.01.2008ರಂದು ಇದ್ದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 230 ಡಿಪಿಐ 
2008, ದಿನಾಂಕ:14.08.2008 ರಂದು ಪ್ರಕಟಿಸಿ, ಈ ಜೇಷ್ಠತಾ ಪಟ್ಟಿಗೆ ಸಂಬಂಧಿಸಿದಂತೆ ಭಾದಿತರಾದ ಅಧಿಕಾರಿಗಳು 
ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗಾಗಿ ಏನಾದರು ಆಕ್ಷೇಪಣೆಗಳಿದ್ದಲ್ಲಿ ಸಲ್ಲಿಸುವಂತೆ ತಿಳಿಸಲಾಗಿತ್ತು. 
ಸದರಿ ಜೇಷ್ಠತಾ ಪಟ್ಟಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆಗಳು 
ಬಂದಿದ್ದು, ಅದರಂತೆ ಸರಿಪಡಿಸಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗ್ರೂಪ್‌-"ಬಿ' (ವಿಶೇಷ ವರ್ಗ) ಜಿಲ್ಲಾ ದೈಹಿಕ ಶಿಕ್ಷಣ 
ಅಧೀಕ್ಷಕರುಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಅನುಬ೦ಧದಲ್ಲಿರುವಂತೆ ಪ್ರಕಟಿಸಿ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎನ್‌. ಸೋಮಶೇಖರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಆಡಳಿತ) 








































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೭೩ 
ಅನುಬಂಧ 
(ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 234 ಡಿಪಿಐ 2008, ದಿನಾಂಕ:29.10.2009) 
ಗ್ರೂಪ್‌-"ಬಿ' ವೃಂದದ (ವಿಶೇಷ ವರ್ಗ) ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿ 
ದಿನಾಂಕ:01.01.2098ರಲ್ಲಿದ್ದಂತೆ- ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರು 
ಕ್ರಮ | ಗೇಡ್‌-1 ಜಾತಿ ಅಧಿಕಾರಿಗಳ ಹೆಸರು ಜನ್ಮ ದಿನಾಂಕ | ಪ್ರಸ್ತುತ ಹುದ್ದೆಗೆ ಬಡ್ತಿ | ಷರಾ 
ಸಂಖ್ಯೆ | ಕ್ರಮಸಂಖ್ಯೆ ಶ್ರೀ/ಶ್ರೀಮತಿ ಹೊಂದಿದ ದಿನಾಂಕ 
1. 03 — ಮುಸ್ತಾಕ್‌ ಅಹಮ್ಮದ್‌ 06.09.1947 07.11.1983 — 
ಟೆ — — ಎಸ್‌.ಪಿ. ಕಾಗಿಲೆ 05.12.1954 18.01.1989 — 
3. 05 — ಎ. ವಿಶ್ವನಾಥ್‌ 13.01.1950 18.07.1996 — 
4. 12 — ಎಂ.ಎಸ್‌. ಸದಾಶಿವರಾವ್‌ 04.05.1949 18.07.1996 — 
ಶ್ರ 14 — ಕೆ.ಎಂ. ಪೂವಣ್ಣ 10.02.1946 18.07.1996 — 
6. 132 ಪ.ಜಾತಿ ಪಿ.ವೆಂಕಟಸುಬ್ಬಯ್ಯ 05.04.1946 18.07.1996 — 
7, 184 ಪ.ಜಾತಿ ಎನ್‌. ಪುಟ್ಟನಂಜಯ್ಯ 09.08.1950 18.07.1996 — 
8. 193 ಪ.ಜಾತಿ ಟಿ. ಹನುಮಪ್ಪ 09.03.1947 18.07.1996 — 
9. 208 ಪ.ವರ್ಗ ಎಂ.ರಾಮಯ್ಯ 25.03.1947 18.07.1996 — 
10. 19 — ಜಾರ್ಜ್‌ ಜೇಮ್ಸ್‌ 08.08.1948 20.06.2005 — 
11, 20 — ಆರ್‌.ಸಿದ್ದರಾಮಯ್ಯ 08.07.1949 20.06.2005 — 
12. 29 ಪುಟ್ಟರಾಮ 05.04.1948 20.06.2005 — 
13. 30 — ಕೆ ಅಣ್ಣೇಗೌಡ 02.04.1949 20.06.2005 — 
14. 32 — ಎಸ್‌.ಆರ್‌. ಜಕಾತಿ 01.06.1949 20.06.2005 — 
15. 33 — ಬಿ.ಡಿ. ನಾಯಕ್‌ 01.01.1948 20.06.2005 — 
16. 37 — ಶಂಕರರಾವ್‌ ಗುಜ್ಜಾರ್‌ 15.04.1948 20.06.2005 — 
17. 43 — ಜೆ.ಡಿ. ಹಿರೇಮಠ್‌ 27.08.1949 20.06.2005 — 
18. 44 — ಎ. ಮರುಳಸಿದ್ದಪ್ಪ 06.05.1949 20.06.2005 — 
19. 50 — ಎಸ್‌. ರಂಗನಾಥ್‌ 01.06.1951 20.06.2005 — 
20. 52 — ಬಿ.ಎಸ್‌. ಮಿಳ್ಳಿ 01.04.1948 20.06.2005 — 
21. 53 — ಎಂ.ಎ. ಬಾಗೇವಾಡಿ 01.06.1952 20.06.2005 — 
22. 54 — ಅಬ್ದುಲ್‌ ಮುನಾಫ್‌ 01.07.1948 20.06.2005 — 
23. 57 — ಎಸ್‌.ಎಸ್‌. ಹೊಸೂರ 21.09.1949 20.06.2005 — 
24. 59 — ಎಂ.ಬಿ. ಕೆಂಚಣ್ಣನವರ್‌ 28.02.1951 20.06.2005 — 
25. 60 — ಅಪ್ಪಾಸಾಹೇಬ ಪಾಟೀಲ್‌ 01.06.1951 20.06.2005 — 
26. 61 — ಮೋಹನ್‌ ಕಲಹಾಳ್‌ 02.04.1954 20.06.2005 — 
27. 62 — ಟಿ.ಹೆಚ್‌. ವಿಶ್ವನಾಥ್‌ 01.07.1949 20.06.2005 — 
28. 63 — ಆರ್‌.ವಿ. ನಾಗರಾಜು 14.02.1952 20.06.2005 — 
29. 65 — ಎಂ.ಎ. ರೇವಣ್ಣ 06.08.1952 20.06.2005 — 
30. 154 ಪ.ವರ್ಗ ಬಿ.ಹೆಚ್‌. ರಾಮವಾಡಗಿ 01.05.1953 20.06.2005 — 
31. 208 ಪ.ಜಾತಿ ಆರ್‌. ರಾಮದಾಸಪ್ಪ 02.09.1954 20.06.2005 — 
32. 294 ಪ.ಜಾತಿ ಎಂ.ಎಸ್‌. ನರಸಪ್ಪ 01.07.1958 20.06.2005 — 





























೪೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 








































































































ಕ್ರಮ | ಗೇಡ್‌-1 ಜಾತಿ ಅಧಿಕಾರಿಗಳ ಹೆಸರು ಜನ್ಮ ದಿನಾಂಕ | ಪ್ರಸ್ತುತ ಹುದ್ದೆಗೆ ಬಡ್ತಿ | ಷರಾ 
ಸಂಖ್ಯೆ | ಕ್ರಮಸಂಖ್ಯೆ ಶ್ರೀ/ಶ್ರೀಮತಿ ಹೊಂದಿದ ದಿನಾಂಕ 

33. 328 ಪ.ಜಾತಿ ಅನಂತ ನಾಯಕಿ 22.05.1961 20.06.2005 = 
34. 340 ಪ.ಜಾತಿ ಟಿ.ಹೆಚ್‌. ಮೇಲಿನಕೇರಿ 22.07.1959 20.06.2005 ಘಾ 
35. 341 ಪ.ಜಾತಿ ಎಸ್‌. ಮಲ್ಲಪ್ಪ 02.05.1963 20.06.2005 — 
36. 70 ವ ಟಿ. ಮಲ್ಲಪ್ಪ 01.07.1948 28.06.2006 — 
37. 76 — ಕುಮಾರಸ್ವಾಮಿ 17.07.1948 28.06.2006 ಧ್‌ 
38. 77 — ಹನುಮಂತೇಗೌಡ 08.10.1949 28.06.2006 = 
39. 81 — ಕೆ.ವಿ. ವೆಂಕಟೇಶ್‌ 25.05.1950 28.06.2006 — 
40. 82 — ಬಿ. ಶೀಲ ವಿನೋದಿನಿ 01.06.1949 28.06.2006 — 
4]. 85 — ವೆಂಕಟೇಶಗೌಡ 14.06.1949 28.06.2006 KN 
42. 86 — ಹೆಚ್‌.ಬಿ. ವಿರೂಪಾಕ್ಷ 05.12.1953 28.06.2006 ಹಾ 
43, 87 KN ಎ. ಅರ್ಥರ್‌ ತಿಲೋಕನಾಥ್‌ 01.08.1954 28.06.2006 — 
44. 91 ಈ ರಂಗಧಾಮಯ್ಯ 19.04.1949 28.06.2006 — 
45. 95 1 ಕೆ.ವಿ. ರಾಮಯ್ಯ 10.02.1952 28.06.2006 ಹ 
40, 105 KN ಬಿ.ಟಿ. ನಾಗರಾಜು 13.08.1948 28.06.2006 ಷೆ 
47. 106 ಜ್‌ ಎಂ.ಎಸ್‌. ಗಂಗರಾಜಯ್ಯ 27.01.1953 28.06.2006 — 
48. 108 1 ಎಸ್‌.ಎ. ಉಮಾರಾಣಿ 01.06.1952 28.06.2006 — 
49. 111 — ಎ.ಬಿ. ಛಬ್ಬಿ 01.05.1952 28.06.2006 KN 
50. 142 ಜ್‌ ಎಲ್‌.ಬಿ. ಹೊರಪ್ಯಾಟಿ 22.12.1948 28.06.2006 — 

ಟಿ.ಡಿ.ಬಿ 
51. 353 ಪ.ಜಾತಿ ಬಿ. ಅಶೋಕಬಾಬು 25.04.1961 28.06.2006 ಜಿ 
52. 213 ಪ.ವರ್ಗ ಎಸ್‌.ಸಿ. ಬಸವರಾಜ್‌ 01.08.1952 28.06.2006 KN 
೨3. 359 ಪ.ಜಾತಿ ಕೆ.ಪಿ. ಮಹೇ೦ದ್ರನಾಯ್ಕ 16.03.1958 28.06.2006 ದ 
54. 360 ಪ.ಜಾತಿ ಶಂಕರಪ್ಪ ದೊಡ್ಡಮನಿ 09.02.1961 28.06.2006 — 
55. 114 ಹ ಗುಣವಂತ ಶಾಂತಕುಮಾರ | 15.05.1951 08.10.2007 ವಿ 
ಅಡಗಲ್‌ 
೨6. 145 ಆ ಸ್ಯಾಮುಯಲ್‌ ಜಗದೀಶ್‌ 19.10.1949 08.10.2007 — 
೨1, 147 ದ ತಿಪ್ಪೇಸ್ವಾಮಿ ಕೆ. 10.01.1951 08.10.2007 ದ 
೨8. 148 — ನಾಗಪ್ಪ ಬಿ.ಆರ್‌. 01.06.1952 08.10.2007 ದ 
೨೨. 153 — ಎಂ.ಎಂ. ಹೊನವಾಡ 01.03.1952 08.10.2007 — 
60. 155 1 ರಫೀಕ್‌ ಅಹ್ಮದ್‌ ಹುಸೇನ | 05.03.1950 08.10.2007 — 
ಬಾದಶಾ ಲಟೋರಿ 

61, 158 ದ ತಿಮ್ಮಯ್ಯ 06.04.1951 08.10.2007 ದ 
62. 161 — ಆರ್‌. ಶಾಂತಮೂರ್ತಿ 05.05.1950 08.10.2007 — 
63. 162 — ಎಂ.ಜೆ. ಜವರೇಗೌಡ 16.08.1952 08.10.2007 — 
64. 164 1 ಸಿದ್ರಾಮಪ್ಪ ಜಿ. 20.06.1950 08.10.2007 ಷಾ 
65. 167 — ಶರಣಬಸಪ್ಪ ಮಲ್ಲಪ್ಪ ಹಾಳಕೇರಿ | 05.06.1952 08.10.2007 — 

























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೭೫ 
ಕ್ರಮ | ಗೇಡ್‌-1 ಜಾತಿ ಅಧಿಕಾರಿಗಳ ಹೆಸರು ಜನ್ಮ ದಿನಾಂಕ | ಪ್ರಸ್ತುತ ಹುದ್ದೆಗೆ ಬಡ್ತಿ | ಷರಾ 
ಸಂಖ್ಯೆ | ಕ್ರಮಸಂಖ್ಯೆ ಶ್ರೀ/ಶ್ರೀಮತಿ ಹೊಂದಿದ ದಿನಾಂಕ 
66. 168 — ಎಸ್‌.ಆರ್‌. ಕರಿಗೌಡ 10.06.1952 08.10.2007 — 
67. 169 — ಬಿ. ಮಹೇಶ್ವರಪ್ಪ 13.04.1952 08.10.2007 — 
68. 170 ದ ಮೋಹನ ನಾರಾಯಣ | 27.04.1952 08.10.2007 ಷ 

ನಾಯಕ 
69. 171 — ತುಕರಾಮ ಭರಮಣ್ಣ ಗೌಡ 04.04.1950 08.10.2007 — 
70. 173 — ಜಯಪ್ಪ ಸಿ.ಎಂ. 02.03.1951 08.10.2007 — 
71. 174 — ಹೆಚ್‌.ಎಂ. ಹುಬ್ಬಳ್ಳಿ 10.07.1951 08.10.2007 — 
72. 178 — ಪಾಪಣ್ಣ ಸಿ 25.05.1950 08.10.2007 — 
73. 326 ಪ.ಜಾತಿ ಸಿ. ಮರಿಯಪ 12.04.1961 08.10.2007 — 
74. 372 ಪ.ಜಾತಿ ಪಿ. ಕೋಟ್ರೇಶ 22.09.1959 08.10.2007 — 
75: 382 ಪ.ಜಾತಿ ಎಲ್‌. ನಾಗರಾಜ 15.04.1962 08.10.2007 — 
76. 393 ಪ.ಜಾತಿ ದೇಶಪ್ಪ 01.06.1956 08.10.2007 — 
77. 191 — ಜಿ.ಎಲ್‌. ನಾಯಕ 01.06.1951 29.12.2007 — 
ಎಂ.ಎನ್‌. ಸೋಮಶೇಖರ್‌ 
ಪಿ.ಆರ್‌.1141 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಶಿಕ್ಷಣ ಇಲಾಖೆ (ಆಡಳಿತ) 


IN THE COURT OF 1/1೧ ADDL., CHIEF METROPOLITAN MAGISTRATE, NRUPATUNGA ROAD. 
BANGALORE CITY 
It is here by notified to the public that the Peenya Police Station Bangalore city have seized the 


following vehicles as unclaimed and such vehicles are lying in the police station as unclaimed so far. 


Hence the owners of the properties, (vehicles) may put their claim one month from the date of this 


publication. 


Bangalore City 
Dated: 


List of unclaimed vehicles 


seized under C-Misc.case. 


VIlth Addl. Chief Metropolitan Magistrate, 
Court, Nrupatunga Road, Bangalore. 


are lying in Peenya Police Station, Bangalore city which have been 












































Sl. Type of Vehicle Registration Chassis Numbers Engine 

No. Numbers Numbers 
BAJAJ PULSAR KL-17 E-286 DHVBMG97266 DHVBMG96257 
BAJAJ PULSAR KL-40 -1326 MD2DHDHZZNCF85864 DHGBNF23889 
HERO HOND TN-65 A-0414 96A19F02821 96A17E02866 
SPLENDER 
BAJAJ DISCOVER KL-17 D-1292 MD2DSDXZZNAM01309 DXEBNMO02231 
HERO HOND KA-02 EE-7945 02B18E28337 02B20F23700 
SPLENDER 

6. | IND -—SUZUKI - 00G20C12486 00G18M12280 
HERO HOND SUPER - O6KACF06628 0660606530 
5೧೯೧೯೧ 

8. | BAJAJ PULSAR - DHGBME08668 DHVBME10088 

























































































೪೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 
Sl. Type of Vehicle Registration Chassis Numbers Engine 
No. Numbers Numbers 
9. | SUZUKI SHOGAN - - 3501M002089 
10. | YAMAHA RX135 KA-05 Y-2565 02E4TL529473 411529473 
11. | TVS MOPED KA-05 L-2875 AG606F374968 A606M357697 
12. | TVS CHAMP KA-05- 6426 D901F159942 - 

13. | TVS 50 TN-29 Q-8898 A605F345268 A05F362558 
14. | TVS MOPED - A00IF328188 - 
15. | SCOOTER TN-29 Y-1037 - 06E568129 
16. | TVS MOPED - ೧13011/702963 1301೯703509 
17. | YAMAHA ೧-100 KA-01 H-7353 11342415 11342415 
18. | YAMAHA RX-135 KA-02 JC-9305 11041531 11041531 
19. | TVS XL-50 TN-29 U-9006 A908F204842 A908M186128 
20. | TVS XL-50 TN-29 U-9659 ANEF655542 A112M635807 
21. | TVS XL-50 TN-29 W-4965 A612F522601 A61M50549 
22. | TVS XL-50 TN-29 V-3610 AT706F63203 AT706M656675 
23. | TVS XL-50 TN-29 R-1155 A701F547063 A701M15300 
24. | TVS XL-50 TN-29 S-4600 A906F163330 A906M14L809 
25. | TVS XL-50 TN-29 W-5862 A801F811872 A801M793587 
26. | TVS XL-50 TN-29 B-3145 ಓಿ00೯457461 AC09M439093 
27. | TVS XL SUPER - P191F177173 P1910M176597 
28. | HERO HONDA CD-100 KA-06 H-2125 - - 
By Order 

Sheristedar 

PR-1142 VII th Addl, Chief Metropolitan 


Magistrate Court, Nrupatunga Road., Bangalore City. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ ನ್ಯಾಯಾಲಯ, 
ವಿಭಾಗ-4, ಬೆಂಗಳೂರು 
ಸಂಖ್ಯೆ: ಪಿಜಿಎ/ಎಸ್‌.ಆರ್‌-233/2006-07 
ಅರ್ಜಿದಾರರು 
ಶ್ರೀಮತಿ ಪುಟ್ಟತಾಯಮ್ಮ ಕೋಂ ಲೇಟ್‌ ಜಿ.ಲಕ್ಷ್ಮಯ್ಯ 
ನಂ.40/02, ವಿಠಲ ನಗರ, ಚಾಮರಾಜಪೇಟೆ, 

ಬೆ೦ಗಳೂರು-560 018. 


ಪ್ರತಿವಾದಿಗಳು 
ವಿರುದ್ಧ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಬಿ.ಎಂ.ಟಿ.ಸಿ. ಕೇಂದ್ರ 
ಕಛೇರಿ, ಕೆ.ಹೆಚ್‌. ರಸ್ತೆ, ಶಾಂತಿನಗರ, ಬೆ೦ಗಳೂರು- 
560 027, 
ಪ್ರಕಟಣೆ 
ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅರ್ಜಿದಾರರು ಈ 
ನ್ಯಾಯಾಲಯದಲ್ಲಿ ದಿನಾಂಕ:12.02.2008 ರಂದು ಉಪಧನ ಪಾವತಿ ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಅರ್ಜಿಯಲ್ಲಿ 
ಅವರ ಪತಿ ಜಿ. ಲಕ್ಷ್ಮಯ್ಯ ಇವರು ದಿನಾಂಕ:18.10.2007 ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಪ್ರತಿವಾದಿಗಳಿಂದ 
ಕಾನೂನು ರೀತ್ಯ ಬರಬೇಕಾದ ಉಪಧನವನ್ನು ಮೃತರ ವಾರಸುದಾರರಾದ ತಮಗೆ ಕೊಡಿಸಿಕೊಡಬೇಕೆ೦ದು ಕೋರಿರುತ್ತಾರೆ. 
ಸದರಿ ದಾವೆಯ ವಿಚಾರಣೆ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿ೦ದ ಮೇಲೆ ಸೂಚಿಸಿರುವ 
ಅರ್ಜಿಯನ್ನು ಹೊರತುಪಡಿಸಿ (ಜೀವಂತ ಸದಸ್ಯರು) ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ 
ವಾರಸುದಾರರು ಎ೦ದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 
ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಎ.ಹೆಚ್‌. ಉಮೇಶ 
ಸಹಾಯಕ ಕಾರ್ಮಿಕ ಆಯುಕ್ತರು, ಮತ್ತು 
ನಿಯಂತ್ರಣಾಧಿಕಾರಿಗಳು, ಉಪಧನ ಪಾವತಿ 
ಕಾಯ್ದೆ, ವಿಭಾಗ-4, ಬೆಂಗಳೂರು. 


ಪಿ.ಆರ್‌.1135 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೭೭ 





PROCEEDINGS OF THE ASSISTANT COMMISSIONER OF COMMERCIAL TAXES, 
(LOCAL VAT OFFICE)-220, SHIVAMOGGA, Dated:3" November, 2009, Ph-08182-270993 
Present: M.T. Puttaramu, M.A., 
ACCT (LVO-220), Shimoga. 
Subject: Loss of "0" form in case of M/s Steel Authority of India Limited, Visvesvaraya Iron and 
Steel Plant Bhadravathi, Shivmoga (Dist). 
Read: Letter Dated:14.09.2009 of M/s Steel Authority of India Limited, Visvesvaraya Iron and 
Steel Plant Bhadravathi. 
Preamble: 

M/s Steel Authority of India Limited, Visvesvaraya Iron and Steel Plant Bhadravathi, Shivmoga 
(Dist) is a registered dealer borne on the files of this office bearing TIN No.29940000077. The Company 
in its letter cited at read above has intimated this office that one leaf of "0" form bearing SINo.TCK-R 
4411196 issued by this office is lost while in transit. 

The company has produced the proof for having filed the complaint before New Town, Police 
Station, Bhadravathi and executed an Indemnity bond dated:01.09.2009 in favour of the Government as 
laid down under Rule 12(2) and 12(9) of CST Act 1956. An Affidavit Dated: 05.10.2009 also produced. 
The loss of "C" form bearing SI.No.TCK-R-4411196 was announced in local news paper, i.e., "BHUVANA 
VAARTE" on 12.09.2009 at page 1. 

Since the "೦" Form bearing Sl.No.TCK-R 4411196 is to be treated as lost while in transit and the 
same is invalid. Hence this order. 

Order No. ACCT/LVO-220/CR-12/2009-10, Dated:3"* November, 2009 

In view of the Circumstances explained above "0" Form filled by the dealer bearing Sl.No. TCK-R 

4411196 issued by this office on 14.08.2008 is treated as Invalid with immediate effect. 
M.T. PUTTARAMU 
Assistant Commr. of ೮೦/7011. 
Taxes, LVO-220, Shivmoga. 
OFFICE OF THE ASSISTANT COMMISSIONER OF COMMERCIAL TAXES, LOCAL 
VAT OFFICE-220, SHIVMOGA 
NOTIFICATION 
Notified Authority Under Rule 6(1) of the CST (Karnataka) Rules 1957 
No.ACCT/LVO-220/CR-12/09-10, Dated:3" November, 2009 

By virtue of the provisions of Rule 12(2) of the CST (Registration & Turnover) Rules 1957 and 
Rule 6(e) and 6(i) of CST (Karnataka) Rules 1957, it is hereby notified for general information that the 
declaration in Form-C described below is declared to be absolute and Invalid. 
































Sl. | Number (including Name and Registration | The Address of Date of Whether Remarks 
No. code No.) of address of the | certificate No. the dealer to issue of Lost/ 

declaration Forms dealer to whom of the dealer whom the Form/s by Stolen/ 

Lost/ Destroyed or declaration under CST declaration the Destroyed 

stolen Forms! is/ are Act 1956 is/ are sent dealer 
issued by the 
department 
with date of 
"೦" Form issue 
1 2 3 4 5 6 7 8 









































೪೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 
1 2 3 4 5 6 7 8 
1. | "೦" Form SINo.TCK- | M/s Steel | TIN No. | M/s Gujarat | 10.10.08 | Lost while in | Purchase Order 
R 4411196 in | Authority of | 29940000077 | Mineral Transit No.1220921, 
Original and | India Limited, Development Dated:21.08.2008 
Duplicate Visvesvaraya Corporation .'C' Form bearing 
Iron and Limited, SI.No.TCK-R 
Steel Plant, Ahmadabad. 4411196 was 
Bhadravathi, issued on 
Shivmoga 10.10.2008 for 
(Dist) Date of Rs.8,66,334=00 
Issue: 
14.08.2008 
Assistant Commr. of ೮೦/7011. 
PR-1136 Taxes, LVO-220, Shivmoga. 


COMMERCIAL TAXES DEPARTMENT 
Office of the Assistant Commissioner of Commercial Taxes, LVO-20, 3 Floor, V.V. Tower, 
Ambedkar Veedhi, Bangalore-560001 
NOTIFICATION 
No.ACCT/LVO-020/C-Form/2009-10, Bangalore, Dated:2" November, 2009 

By virture of the provisions of Rule 12(2) of the CST (Registration & Turnover) Rules 1957 and 
Rule 6(6) and 6(i) of the CST (Karnataka) Rules 1957, it is hereby notified for general information that the 
declaration in Form-C described below are declared to be absolute and Invalid. 





























Number including Name and address Registration | The Address Date of Whether Remarks 
code No. of of the dealer to whom | certificate No. of issue of Lost/ 
declaration Form/s | declaration Form/s/ 15/ | of the dealer | the dealer to | Form/s by |Destroyed 
Lost Destroyed or are issued by the under CST whom the the Or Stolen 
stolen department with date of Act 1956 declaration dealer 
issue is/ are sent 
1 2 3 4 5 6 7 
1. TCK-R-4995650 |The Indian Hotels Co.) CST-00750085 - Lost Blank Forms lost 
2. TCK-R-4995651 Ltd., Unit, The Taj West TIN and intimated 
3. TCK-R-4995652 |End, Race Course Road,| 29020022505 accordingly. 
4. TCK-R-4995653 | Bangalore. 08.02.2008 











PR-1137 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 
Sub: KVAT Act, 2003-Clarification under Section 59(4) regarding the rate of tax applicable 

certain commodities-reg. 


M. PATALAPPA 
Assistant Commr. of Comml. Taxes, 
LVO-020, Bangalore. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೭೯ 





Ref: Application Dated:08.10.2009 of Sri Jobimon Arackal John, Accounts Manager of Mermaid 
Print Concepts Pvt Ltd., ೫ 1072, 1° Floor, 11" Main, HAL 275 Stage, Indiranagar, 
Bangalore-560 008. 

In the application cited above, Sri Jobimon Arackal John, Accounts Manager of Mermaid Print 
Concepts Pvt Ltd., # 1072, 15 Floor, 11" Main, HAL 276 Stage, Indiranagar, Bangalore-560 008, has 
sought clarification regarding the rate of tax applicable on certain commodities. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. |! is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No.CLR.CR.120/09-10, Dated:28th October, 2009 
It is hereby clarified that the rates of tax applicable on the following goods are as indicated 






































hereunder: 

Sl. Goods Rate of tax/ Section 
No. 

1. | Printed fabric banner without 12.5% Under Section 4(1) (b) of the KVAT Act, 2003. 

structure 
2. | Printed fabric banner with structure | 12.5% Under Section 4(1) (b) of the KVAT Act, 2003. 
3. | Fibre Poles 12.5% Under Section 4(1) (b) of the KVAT Act, 2003. 
4. | Fabric fixed on rubber mat 12.5% Under Section 4(1) (b) of the KVAT Act, 2003. 
5. | Umbrella except garden umbrella 4% as per 5110.97 of the Third Schedule to the 
KVAT Act, 2003. 
6. | Tent and canopy 12.5% Under Section 4(1) (b) of the KVAT Act, 2003. 
PRADEEP SINGH KHAROLA 
PR-1138 Commissioner of Commercial Taxes, 


(Karnataka), Bangalore. 
Proceedings of the Commercial Tax Officer, Vat Sub Office-221, Bhadravathi, 
Dated:9" November, 2009 
Present: D.N. Nagaraj 
Commercial Tax Officer ೧/50-221), Bhadravathi. 
Subject: Loss of "C" forms in case of M/s Bhadravathi Balaji Oil Plams, Ltd., B.H.Road, Karehalli 
Village, Bhadravathi. 
Read: Letter Dated:12.08.2009 of M/s Bhadravathi Balaji Oil Plams Ltd., B.H.Road, Karehalli 
Village, Bhadravathi Taluk. 

Preamble: M/s Bhadravathi Balaji Oil Plams Ltd., B.H.Road, Karehalli Village, Bhadravathi- 
577245 is a registered dealer born on the files of this office bearing Tin-29020243665. The company in its 
letter cited at read above has intimated that the following "0" form No (1) py/cc/260633 (2) py/cc/260634 
(3) py/cc/260635 received by them from purchasing dealer are lost while in their custody. 

The Company has produced the proof for having filed the Complaint to police authorities for loss 
of above 'ಲಿ' forms and executed Indeminity Bond in favour of the Government as laid down under Rule 
12(2) and 12(g) of CST Act 1956. 


೪೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





Since the 'C’' Form bearing No: (1) py/CC/260633 (2) py/CC/260634 (3) py/CC/260635 are stated 
to be lost while they are in their custody, the forms so lost are treated as invalid. Hence this Order. 
Order No.CTO/NSO-221/2009-10, Dated:9" November, 2009 
In view of the circumstances explained above the 'C' forms No.(1) py/cc/260633 (2) py/cc/260634 
(3) py/cc/260635 are treated as invalid with immidiate effect. 
Commercial Tax Officer, 
Vat Sub Office-221. 
Office of the Commercial Tax Officer, Vat Sub Officer-221, Bhadravathi 
Notified Authority under Rule 6(1) of the CST (Karnataka) Rules 1957 
NOTIFICATION 
No.CTo/VSo-221/09-10, Dated:9" November, 2009 
By virtue of the provisions of Rule 12(2) of the CST (Registration and Turnover) Rules 1957 and 
Rule 6(e) and 6(i) of the CST (Karnataka) Rules 1957, it is here by notified for general information that the 


declarations in form e described below are declared to obsolete and invalid. 




















Sl. Number Name & address of | Registration | The address of the | Dateof | Whether Remarks 
No. (including the dealer whom certificate No. | dealer to whom the | issue of lost/ 
code No.) of | declaration forms/is | of the dealer | declaration is are/ | forms by | stolen/ 
declaration are issued by the under CST sent the dealer destroyed 
forms lost department with date Act 1956 
destroyed or of C form issue 
stolen 
1 2 3 4 5 6 7 8 
Sl. Invoice Date Amount 
No.| No. 
1. |C.Forms Sl.No. | M/s Blossoms oils | 34600007408 | M/s Bhadravathi |05.05.2007| Lost 1 34 27.07.2006 | 537825.00 
1) PY/ICC260633| Fats Limited Yanam. Balaji Oil palms 2 38 05.09.2006 | 571880.00 
UT, Pondichery Limited, B.H.Road, 
Dated:25.04.2007 Karehalli Village, 
Bhadravathi 
2. | C.Forms 51110. | M/s Blossoms oils | 34600007408 | M/s Bhadravathi |05.05.2007| Lost 3 39 07.10.2006 | 555018.50 
1) PY/ICC260634| Fats Limited Yanam. Balaji Oil palms 4 40 |26.10.2006 | 573039.70 
UT, Pondichery Limited, B.H.Road, 5 43 |24.11.2006 | 622440.00 
Dated:25.04.2007 Karehalli Village, 
Bhadravathi 
3. |C.Forms Sl.No. | M/s Blossoms oils | 34600007408 | M/s Bhadravathi |05.05.2007| Lost 6 46 |08.01.2007 | 608872.00 
1) PY/ICC260635| Fats Limited Yanam. Balaji Oil palms 7 50 24.01.2007 | 660968.00 
UT, Pondichery Limited, B.H.Road, 8 53 03.02.2007 | 635481.00 
Dated:25.04.2007 Karehalli Village, 9 55 |10.02.2007 | 621660.00 
Bhadravathi 









































Vat Sub Officer-221, 
PR-1143 Bhadravathi. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೮೧ 





ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌, ಪಂಚಾಯತ ರಾಜ್‌ ಇಂಜಿನೀಯರಿಂಗ್‌, 
ಉಪ ವಿಭಾಗ ಕಛೇರಿ, ಹಳಿಯಾಳ 
ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ ಪಂಚಾಯತ ರಾಜ್‌ ಇಂಜಿನೀಯರಿಂಗ್‌ 
ಉಪ ವಿಭಾಗ ಕಾರ್ಯಾಲಯದ ಪ್ರಕಟಣೆ 
ಕ್ರ.ಸಂ:ಪಂ.ರಾ.ಆಂ:ಉ.ವಿ:ಹ/09-10/412, ದಿನಾಂಕ:23ನೇ ಅಕ್ಟೋಬರ್‌, 2009 

2005ರ ಮಾಹಿತಿಹಕ್ಕು ಅಧಿನಿಯಮ (2005ರ ಕೇಂದ್ರ ಕಾಯಿದೆ 22)ರ ಅಡಿಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ 
ಇಂಜಿನೀಯರು ಪಂಚಾಯತ್‌ರಾಜ್‌ ಇಂಜಿನೀಯರಿಂಗ್‌ ಉಪವಿಭಾಗ ಹಳಿಯಾಳ ಕಛೇರಿಯನ್ನು ಸಾರ್ವಜನಿಕ 
ಪ್ರಾಧಿಕಾರವೆಂದು ಪರಿಗಣಿಸಿ ಸರ್ಕಾರಿ ಆದೇಶ ಸಂಖ್ಯೆ ಗ್ರಾ.ಅ.ಪ/324/ಕೆಎಸ್‌ಎಸ್‌/2005 ದಿನಾ೦ಕ:23.09.2005 ರ ಪ್ರಕಾರ 
ಹಾಗೂ ಸದರಿ ಅಧಿನಿಯಮದ 5(1) ಹಾಗೂ ಸೆಕ್ಷನ್‌-19(1) ಪ್ರಕಾರ ಈ ಕೆಳಗಿನವರನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಹಾಗೂ ಮೇಲ್ಮನವಿ ಪ್ರಾಧಿಕಾರವೆಂದು ಗುರುತಿಸಿ ಆದೇಶಿಸಲಾಗಿದೆ. 





























ಅ. ಕಛೇರಿ ಮತ್ತು ಪೂರ್ಣ ಸಾರ್ವಜನಿಕ ಮಾಹಿತಿ ಸಹಾಯಕ ಮೇಲ್ಮನವಿ ಪ್ರಾಧಿಕಾರ ಸೆಕ್ಟಿನ್‌ 

ನಂ. ವಿಳಾಸ ಅಧಿಕಾರಿ ಸೆಕ್ಟೆನ್‌-5(1) (ಮಾಹಿತಿ ಅಧಿಕಾರಿ 19(1) 

ಸೆಕ್ಷೆನ್‌-5(2) 

1) | ಸಹಾಯಕ ಕಾರ್ಯನಿರ್ವಾಹಕ ಶ್ರೀ ಪಿ.ಎಸ್‌ ದ ಸಹಾಯಕ ಕಾರ್ಯನಿರ್ವಾಹಕ 
ಇಂಜಿನೀಯರು ಪಂಚಾಯತ ಇನಾಮದಾರ ಕಿ.ಇಂ ಇಂಜಿನೀಯರು ಪಂಚಾಯತ 
ರಾಜ್‌ ಇಂಜಿನೀಯರಿಂಗ್‌ ಉಪ | ಪಂ.ರಾ.ಇಂ.ಉಪ ರಾಜ್‌ ಇಂಜಿನೀಯರಿಂಗ್‌ 
ವಿಭಾಗ ಹಳಿಯಾಳ(ಉ.ಕ) ವಿಭಾಗ ಹಳಿಯಾಳ ಉಪ ವಿಭಾಗ, 

ಹಳಿಯಾಳ(ಉ.ಕ) 
ಕೈಪಿಡಿ-1 


ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ ಇವರು ಪಂಚಾಯತ ರಾಜ್‌ ಇಂಜಿನೀಯರಿಂಗ್‌ ಉಪ ವಿಭಾಗ 
ಹಳಿಯಾಳ ಕಛೇರಿಯ ಮುಖ್ಯಸ್ಥರಾಗಿರುತ್ತಾರೆ.ಇವರ ಅಧೀನದಲ್ಲಿ 4 ಶಾಖೆಗಳು ಕಾರ್ಯನಿರ್ವಹಿಸುತ್ತವೆ. 
1) ತಾಂತಿಕ ಶಾಖೆ 
2) ಆಡಳಿತ ಶಾಖೆ 
3) ಲೆಕ್ಕ ಶಾಖೆ 
4) ಉಗಾಣ ಶಾಖೆ 
1) ತಾಂತ್ರಿಕ ಶಾಖೆ: 
ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರವರು ಈ ಉಪ ವಿಭಾಗ ಕಾರ್ಯಲಯದ ತಾಂತ್ರಿಕ ವಿಷಯಗಳಿಗೆ 
ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳ ಕಾರ್ಯಭಾರವನ್ನು ಹೊಂದಿದ್ದು ಇವರಿಗೆ ಸಹಾಯಕ್ಕಾಗಿ ಸಹಾಯಕ 
ಇಂಜಿನೀಯರರು-02 ಅದರಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತದೆ ಮತ್ತು ಒಬ್ಬರು ಅಕ್ರಮ ನೇಮಕಾತಿ ಎಂದು ತಿಳಿದ ನಂತರ 
ಜನವರಿ 2009 ರಿಂದ ಗೈರು ಹಾಜರಿರುತ್ತಾರೆ. ಕಿರಿಯ ಇಂಜಿನೀಯರರು-03 ಅದರಲ್ಲಿ ಎರಡು ಹುದ್ದೆ ಖಾಲಿ ಇರುತ್ತದೆ 
ಒಬ್ಬರು ಕಿರಿಯ ಇಂಜಿನೀಯರರು ತಾಲ್ಲೂಕು ಪಂಚಾಯತ್‌ ಹಳಿಯಾಳದಿಂದ ಪ್ರತಿ ನಿಯೋಜನೆ ಮೇರೆಗೆ ಇಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆಲಸ ನಿರೀಕ್ಷಕರು-02 ಅದರಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತದೆ. 
1) ಉದ್ದೇಶಿಸಿರುವ ರಸ್ತೆ ಸೇತುವೆ ಮತ್ತು ಕಟ್ಟಡ ಕಾಮಗಾರಿಗಳ ನಿರ್ಮಾಣ ಹಾಗೂ ನಿರ್ವಹಣೆ ಹಾಗೂ ಪರಿವೀಕ್ಷಣೆ 
ಹಾಗೂ ತಾಂತ್ರಿಕ ಪರಿಶೀಲಿಸುವದು. 
2) ಅಂದಾಜು ಪಟ್ಟಿ ಹಾಗೂ ವಿನ್ಯಾಸಗಳನ್ನು ತಯಾರಿಸಿ ಆಡಳಿತಾತ್ಮಕ ಅನುಮೋದನೆಗಾಗಿ ಹಾಗೂ ತಾಂತ್ರಿಕ 
ಮಂಜೂರಾತಿಗಾಗಿ ವಿಭಾಗ ಕಛೇರಿಗೆ ಸಲ್ಲಿಸುವುದು. 
3) ಯೋಜನೆಗಳ ಅನುಷ್ಠಾನದ ಪ್ರಗತಿ ಪತ್ರಿಕೆಗಳನ್ನು ತಯಾರಿಸಿ ವಿಭಾಗ ಕಛೇರಿಗೆ ಸಲ್ಲಿಸಲಾಗಿದೆ 
4) ಎಂ.ಎಂ.ಆರ್‌ ಮತ್ತು ಕೆ.ಡಿ.ಪಿ ಸಭೆಗಳಿಗೆ ಪ್ರಗತಿ ವರದಿ ತಯಾರಿಸುವುದು ಮತ್ತು ಹಾಜರಾಗುವುದು. 
5) ಕಾಮಗಾರಿಗಳ ಕಾರ್ಯಕ್ರಮ ಪಟ್ಟಿ ತಯಾರಿಸುವುದು ಹಾಗೂ ಅನುಮೋದನೆ ಪಡೆಯುವುದು. 
6) ತಾಲೂಕಾ ಮಟ್ಟದ ಕೆ.ಡಿ.ಪಿ. ಸಭೆಗೆ ಪ್ರಗತಿ ವರದಿ ತಯಾರಿಸುವುದು ಮತ್ತು ಹಾಜರಾಗುವುದು. 
7) ಯೋಜನೆಗಳ ನಿರ್ಮಾಣ ಪಾವತಿಗಳನ್ನು ನಮೂದಿಸಿ ತಯಾರಿಸಿ ವಿಭಾಗ ಕಛೇರಿಗೆ ಸಲ್ಲಿಸುವುದು. 


೪೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಕೈಪಿಡಿ-2 
ಸಂಸ್ಥೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಅಧಿಕಾರಿ ಮತ್ತು ವಿಧಿಗಳ ವಿವರ. 
ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರು ಪಂಚಾಯತ್‌ರಾಜ್‌ ಇಂಜಿನೀಯರಿಂಗ್‌ ಉಪವಿಭಾಗ ಹಳಿಯಾಳ 
ಇವರು ಉಪ ವಿಭಾಗದ ಮುಖ್ಯಸ್ಥರಿದ್ದು ಇವರು ಕಾರ್ಯನಿರ್ವಾಹಕ ಇಂಜಿನೀಯರ್‌ ಪಂಚಾಯತ ರಾಜ್‌ 
ಇಂಜಿನೀಯರಿಂಗ್‌ ವಿಭಾಗ ಶಿರಸಿ ಇವರ ಅಧೀನದಲ್ಲಿ ಕೆಲಸ ನಿರ್ವಹಿಸುತ್ತಾರೆ. 
ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರವರ ಕಾರ್ಯಭಾರ ಈ ಕೆಳಗಿನಂತಿರುತ್ತದೆ. 
1) ಪ್ರತಿಯೊಂದು ಉಪ ವಿಭಾಗದ ಮುಖ್ಯಸ್ಥರಾಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರವರು ಇರುತ್ತಾರೆ 
ಇವರು ಉಪ ವಿಭಾಗದ ಕಾಮಗಾರಿಗಳ ಶೇ.100% ರಷ್ಟು ಪರಿಶೀಲನೆ ಮಾಡಬೇಕಾಗುತ್ತದೆ. 
2) ಮೇಲಾಧಿಕಾರಿಗಳು ನೀಡಿರುವ ತಪಾಸಣೆಯ ್ಹಆಟಿಪ್ಪಣೆಗಳಿಗೆ ತ್ವರಿತವಾಗಿ ಅನುಸರಣಾ ವರದಿಯನ್ನು 
ನಿಯಮಾವಳಿಗಳಂತೆ ಸಲ್ಲಿಸುವುದು. 
3) ಉಪ ವಿಭಾಗದ ಸಿಬ್ಬಂದಿ ಲೆಕ್ಕ ವಿಚಾರಗಳು ಮತ್ತು ತಾಂತ್ರಿಕ ವಿಚಾರಗಳು ಉಗ್ರಾಣದ ಲೆಕ್ಕ ವಿಚಾರಗಳು ಈ 
ಎಲ್ಲವನ್ನು ನಿರ್ವಹಿಸುವಲ್ಲಿ ಅವರೇ ಜವಾಬ್ದಾರರಾಗಿರುತ್ತಾರೆ. 
4) ಅವರು ಅಧೀನದಲ್ಲಿ ಪ್ರಥಮ ದರ್ಜೆ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರು, ಸಹಾಯಕ ಇಂಜಿನೀಯರು, 
ಕಿರಿಯ ಇಂಜಿನೀಯರು, ಬೆರಳಚ್ಚುಗಾರರು ಉಪ ವಿಭಾಗದ ಕೆಲಸಗಳನ್ನು ಜವಾಬ್ದಾರಿಯುತರಾಗಿ ಸಹಾಯಕ 
ಕಾರ್ಯನಿರ್ವಾಹಕ ಇಂಜಿನೀಯರ್‌ ರವರಿಗೆ ಕೆಲಸ ನಿರ್ವಹಿಸಲು ಸಹಾಯಕರಾಗಿರುತ್ತಾರೆ. 
5) ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರು, ಕಾರ್ಯನಿರ್ವಾಹಕ ಇಂಜಿನೀಯರ ರವರಿಗೆ ಮಾಹಿತಿಯನ್ನು 
ನಿಗದಿತ ದಿನಾಂಕದೊಳಗೆ ಎಲ್ಲಾ ನಿಯತಕಾಲಿಕೆಗಳನ್ನು ನಿಯಮಾನುಸಾರ ಸಲ್ಲಿಸಲು ಕ್ರಮ ತೆಗೆದುಕೊಳ್ಳುವುದು. 
6) ಕಾಮಾರಿಗಳ ಅಂದಾಜು ತಯಾರಿಕೆ ಕರಡು ಟೆಂಡರ್‌ ಪತ್ರಗಳ ತಯಾರಿಕೆ ಗುತ್ತಿಗೆದಾರರಿಗೆ ನಿವೇಶನ ಇತರೇ 
ಕಾಮಗಾರಿಗಳ ಮಾರ್ಕ ಔಟ ಮಾಡುವ ಬಗ್ಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರವರು ಕ್ರಮ 
ತೆಗೆದುಕೊಳ್ಳಬೇಕಾಗುತ್ತದೆ. 
ಸಹಾಯಕ ಇಂಜಿನೀಯರ/ಕಿರಿಯ ಇಂಜಿನೀಯರರವರುಗಳು ತಾಂತ್ರಿಕ ವಿಚಾರಗಳು,ಶಾಖಾ ಲೆಕ್ಕಗಳು, ಟಿ ಮತ್ತು ಪಿ 
ಲೆಕ್ಕಗಳು, ಎ೦.ಇ.ಎಸ್‌.ಲೆಕ್ಕಗಳು ಮತ್ತು ಇತರೇ ವಾಹನಗಳನ್ನು ನಿರ್ವಹಿಸುವರು. ಇವರುಗಳು ಬಿಲ್ಲು ತಯಾರಿಕೆಗಳನ್ನು 
ನಿರ್ವಹಿಸುವುದು ಅಲ್ಲದೇ ಪುಸ್ತಕಗಳಲ್ಲಿ ಕಾಮಗಾರಿಗಳ ವಿವರಗಳನ್ನು ಮತ್ತು ಅಳತೆಗಳನ್ನು ನಮೂದಿಸಿ ಗುತ್ತಿಗೆದಾರರಿಗೆ ಬಿಲ್ಲು 
ಪಾವತಿಸುವಲ್ಲಿ ಸರ್ಕಾರವು ನಿಗದಿಪಡಿಸಿದ ಸಮಯದೊಳಗೆ ಪಾವತಿಯಾಗುವಂತೆ ಕ್ರಮ ತೆಗೆದುಕೊಳ್ಳುವುದು. 
ಕೈಪಿಡಿ-3 

ನಿರ್ಣಯ ತೆಗೆದುಕೊಳ್ಳುವಲ್ಲಿ ಪಾಲಿಸಬೇಕಾದ ವಿಧಿ ವಿಧಾನಗಳು ಮತ್ತು ಪರಿವೀಕ್ಷಣೆ ಹಾಗೂ ಜವಾಬ್ದಾರಿ 
ವಿವರಗಳು ಇಲಾಖೆಯು ಕಾಮಗಾರಿಗೆ ಸಂಬಂಧಪಟ್ಟ ಕಾರ್ಯನಿರ್ವಹಿಸುವಲ್ಲಿ ಲೋಕೋಪಯೋಗಿ ಇಲಾಖೆಯ ಸಂಹಿತೆ 
ಭಾಗ-1 ಮತ್ತು ಭಾಗ-2 ಕರ್ನಾಟಕ ಪಾರದರ್ಶಕ ನಿಯಮ. 

ಲೋಕೋಪಯೋಗಿ ಲೆಕ್ಕ ಸಂಹಿತೆ ಭಾಗ-1 ಮತ್ತು ಭಾಗ-2 ನ್ನು ಅನುಸರಿಸಲಾಗುವುದು. 

ಭೂ ಸ್ವಾಧೀನ ಕಾಯ್ದೆ. 

ಉಗ್ರಾಣ ಕೈಪಿಡಿ. 

ಮಧ್ಯಸ್ಥಿಕೆ ಕಾಯ್ದೆಗಳನ್ನು ಅನುಸರಿಸಲಾಗುತ್ತಿದೆ. 

ಆಡಳಿತವನ್ನು ನಿರ್ವಹಿಸಲು. 

ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು. 

ಕರ್ನಾಟಕ ಆರ್ಥಿಕ ಸಂಹಿತೆ. 

ಕರ್ನಾಟಕ ಖಜಾನೆ ಸಂಹಿತೆ. 

ಕರ್ನಾಟಕ ನಾಗರಿಕ ಸೇವಾ (ನಡತೆ) ನಿಯಮಗಳು ಇವುಗಳನ್ನು ಅನುಸರಿಸಲಾಗುತ್ತಿದೆ. 
2) ಆಡಳಿತ ಶಾಖೆ: 

ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ ಪಂಚಾಯತ್‌ರಾಜ್‌ ಇಂಜಿನೀಯರಿಂಗ್‌ ಉಪ ವಿಭಾಗ ಹಳಿಯಾಳ 
ಕಛೇರಿಯಲ್ಲಿ ಮಂಜೂರಾದ ಹುದ್ದೆಗಳು ಒಟ್ಟೂ 17 ಹಾಗೂ ಹೆಚ್ಚುವರಿ ಸೂಪರ ನ್ಯೂಮರಿ ಹುದ್ದೆ 1 ಒಟ್ಟೂ 18 ಹುದ್ದೆಗಳು 
ಇದ್ದು ಇವುಗಳಲ್ಲಿ ಮಂಜೂರಾದ ಹುದ್ದೆಗಳಲ್ಲಿ 12 ಹಾಗೂ ಹೆಚ್ಚುವರಿ ಹುದ್ದೆ 1 ಒಟ್ಟೂ 13 ಜನ ಸಿಬ್ಬಂದಿಗಳು 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂಖ್ಯೆಗಳ ಪೈಕಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ವರ್ಗ-ಎ-। ವರ್ಗ-ಬಿ-1 ವರ್ಗ-ಸಿ-6 
ವರ್ಗ ಡಿ-4 ಹಾಗೂ ಸೂಪರನ್ಯೂಮರಿ ಡಿ-1 ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೮೩ 





ಆಡಳಿತ ಶಾಖೆಯಲ್ಲಿ ಇಬ್ಬರು ದ್ವಿತೀಯ ದರ್ಜೆ ಸಹಾಯಕರು ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಬ್ಬರು ಪ್ರತಿ 
ನಿಯೋಜನೆ ಮೇರೆಗೆ ಪಂಚಾಯತ ರಾಜ್‌ ಇಂಜಿನೀಯರಿಂಗ್‌ ಉಪ ವಿಭಾಗ ಶಿರಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 
ಒಬ್ಬರು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನೌಕರರ ಸೇವಾ ವಿವರಗಳು, ಸಿಬ್ಬಂದಿ ವೇತನ ಬಿಲ್ಲು, ವಿದ್ಯುತ್‌ಚ್ಛಕ್ತಿ ಮತ್ತು ದೂರವಾಣಿ 
ಬಿಲ್ಲು, ಹಾಗೂ ಸದರಿ ನೌಕರರ ರಜೆ ಇತ್ಯಾದಿಗಳ ನಿರ್ವಹಣೆ ಮತ್ತು ಸಿಬ್ಬಂದಿಗಳಿಗೆ ಸಂಬ೦ದಪಟ್ಟ ನಿಯತಕಾಲಿಕೆಗಳನ್ನು 
ಸಲ್ಲಿಸುವ ಕಾರ್ಯಗಳನ್ನು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರವರ ಆದೇಶಗಳ ಮೇರೆಗೆ 
ಕಾರ್ಯನಿರ್ವಹಿಸುತ್ತಾರೆ. ಈ ಆಡಳಿತ ಶಾಖೆಯಲ್ಲಿ ನಿರ್ವಹಿಸುವ ಸಂಕ್ಷಿಪ್ತ ಕೆಲಸಗಳ ವಿವರಗಳನ್ನು ಈ ಕೆಳಕಂಡಂತೆ 
ನೀಡಲಾಗಿದೆ. 

1) ಆಡಳಿತ ಶಾಖೆಯು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನೌಕರರ ಸೇವಾ ವಿವರಗಳ ಹಾಗೂ ಬಡ್ತಿಗಳ ಮತ್ತು ನಿವೃತ್ತಿ 
ಪಿಂಚಣಿ ರಜೆ ವಗೈರಗಳಿಗೆ ಸಂಭಂದಿಸಿದಂತೆ ದಾಖಲೆಗಳನ್ನು ಸಲ್ಲಿಸುವುದು ಮತ್ತು ನಿರ್ವಹಿಸುವುದು. 

2) ಸಿಬ್ಬಂದಿ ವರ್ಗದ ವೇತನ ಬಿಲ್ಲುಗಳನ್ನು ಹಾಗೂ ಸಾದಿಲ್ವಾರು ಬಿಲ್ಲುಗಳನ್ನು ಸಿದ್ದಪಡಿಸುವುದು ಮತ್ತು 
ಸಂಬಂಧಪಟ್ಟಂತೆ ಅನುದಾನ ವಗೈರುಗಳನ್ನು ಬಿಲ್ಲುಗಳ ಸಕ್ಷಮ ಅಧಿಕಾರಿಯ ಅನುಮೋದನೆ ಪಡೆದು ನಂತರವೇ 
ನಗಧೀಕರಣಕ್ಕೆ ಸಲ್ಲಿಸುವುದು. 

3) ನೌಕರರ ವಾರ್ಷಿಕ ವರದಿಗಳಾದ ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟಿ ಹಾಗೂ ಕಾರ್ಯನಿರ್ವಾಹಣಾ ವರದಿಗಳನ್ನು 
ನೌಕರರಿಂದ ಪಡೆದು ಮೇಲಾಧಿಕಾರಿಗಳ ಅವಗಾಹನೆಗಾಗಿ ಸಲ್ಲಿಸುವುದು. 

4) ಆಡಳಿತಕ್ಕೆ ಸಂಬಂಧಿಸಿದಂತೆ ಉಪ ವಿಭಾಗದ ಆಯವ್ಯಯ ಅಂದಾಜು ಪಟ್ಟಿಯ ವಿವರಗಳನ್ನು ಮೇಲಾಧಿಕಾರಿಗಳಿಗೆ 
ಸಲ್ಲಿಸಲು ಸಿದ್ದಪಡಿಸುವುದು. 

5) ತಾಂತ್ರಿಕ ಪರಿವೀಕ್ಷಕ ಇವರು ಕಛೇರಿಗೆ ಬರುವ ಮತ್ತು ಕಛೇರಿಯಿಂದ ಹೋಗುವ ಪತ್ರಗಳ ಸ್ವೀಕೃತಿ ಮತ್ತು ರವಾನೆ 
ಕಾರ್ಯದೊಂದಿಗೆ ಅಂಚೆ ಚೀಟಿಗಳ ದಾಸ್ತಾನು ನಿರ್ವಹಣೆ ನಿರ್ವಹಿಸುತ್ತಾರೆ. 

3) ಲೆಕ್ಕ ಪತ್ರ ಶಾಖೆ 

ಈ ಕಛೇರಿಯಲ್ಲಿ ಒಂದು ಪ್ರಥಮ ದರ್ಜೆಯ ಸಹಾಯಕ ಹುದ್ದೆ ಇದ್ದು ಸದ್ಯ ಖಾಲಿ ಇರುತ್ತದೆ. ಇವರ ಕೆಲಸವನ್ನು 
ಬೆರಳಚ್ಚುಗಾರರು ನಿರ್ವಹಿಸುತ್ತಾರೆ ಉಪ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿಗಳ ನಗದು ಪುಸ್ತಕಗಳ ನಿರ್ವಹಣೆ ಬಾಕಿ 
ಬಿಲ್ಲುಗಳ ಪರಿಶೀಲನೆಯೊಂದಿಗೆ ವಿಭಾಗ ಕಛೇರಿಗೆ ಸಲ್ಲಿಸುವುದು ಇದಲ್ಲದೇ ಲೆಕ್ಕ ಪತ್ರ ಶಾಖೆಗೆ ಸಂಬಂಧಿಸಿದ ಎಲ್ಲಾ ಪತ್ರ 
ವ್ಯವಹಾರಗಳನ್ನು ನಿರ್ವಹಿಸುವುದು 
4) ಉಗ್ರಾಣ ಶಾಖೆ 

ಕಛೇರಿಯಲ್ಲಿ ಆಡಳಿತ ಶಾಖೆಯನ್ನು ನೋಡಿಕೊಳ್ಳಲು ದ್ವಿತೀಯ ದರ್ಜೆಯ ಸಹಾಯಕ ಇವರೇ ಉಗ್ರಾಣದ 
ಕೆಲಸವನ್ನು ನಿರ್ವಹಿಸುತ್ತಾರೆ ದಾಸ್ತಾನು ಸಾಮಗ್ರಿಗಳ ಹಾಗೂ ಯಂತ್ರೋಪಕರಣ ಸಾಮಗ್ರಿಗಳು ಪತ್ರ ವ್ಯವಹಾರ ಹಾಗೂ 
ಅವಶ್ಯವಿದ್ದಲ್ಲಿ ವಿಭಾಗ ಕಛೇರಿಗೆ ಬೇಡಿಕೆ ಪತ್ರ ಸಲ್ಲಿಸುವದು ಕಛೇರಿಗೆ ಅವಶ್ಯವಿರುವ ಲೇಖನಿ ಸಾಮಗ್ರಿಗಳನ್ನು ಖರೀದಿಸುವುದು 
ನಿರುಪಯುಕ್ತ ಸಾಮಗ್ರಿಗಳ ಬಗ್ಗೆ ಸರ್ವೇ ವರದಿಯನ್ನು ಸಲ್ಲಿಸುವುದು ಉಗ್ರಾಣಕ್ಕೆ ಸಂಬಂಧಪಟ್ಟ ಲೆಕ್ಕಪತ್ರ ಮಾಹಿತಿಗಳನ್ನು 
ವಿಭಾಗ ಕಛೇರಿಗೆ ಸಲ್ಲಿಸುವುದು. 

ಈ ಇಲಾಖೆಯಲ್ಲಿ ನಿರ್ವಹಿಸಲ್ಪಡುವ ಎಲ್ಲಾ ಕಾಮಗಾರಿಗಳನ್ನು ಕರ್ನಾಟಕ ಪಾರದರ್ಶಕ ನಿಯಮ ಅನುಸಾರ 
ಟೆಂಡರ್‌ ಕರೆದು ಗುತ್ತಿಗೆದಾರರಿಗೆ ನೀಡಲಾಗುತ್ತಿದೆ. ಗುತ್ತಿಗೆದಾರರನ್ನು ನಿಗದಿಪಡಿಸಿದ ನಂತರ ಅವರಿಗೆ ಕಾರ್ಯದೇಶ 
ನೀಡಲಾಗುತ್ತಿದೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರು ಗುತ್ತಿಗೆದಾರರಿಗೆ ನಿವೇಶನವನ್ನು ಹಸ್ತಾಂತರಿಸಿ ಕೆಲಸವನ್ನು 
ಅನುಷ್ಠಾನಗೊಳಿಸಲು ಮಾರ್ಕ ಔಟ್‌ ನೀಡಿ ಕೆಲಸ ಚಾಲನೆ ಮಾಡುತ್ತಾರೆ. ಸಂಬಂಧಿಸಿದ ಸಹಾಯಕ/ಕಿರಿಯ ಇಂಜಿನೀಯರರು 
ದೈನಂದಿನ ನಿವೇಶನಕ್ಕೆ ಹೋಗಿ ಕೆಲಸದ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಾರೆ. ಸಹಾಯಕ ಕಾರ್ಯನಿರ್ವಾಹಕ 
ಇಂಜಿನೀಯರವರು ಆಗಿದ್ದಾಗ್ಗೆ ನಿವೇಶನಕ್ಕೆ ಭೇಟಿ ನೀಡಿ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ಪ್ರಗತಿಯನ್ನು ಪರಿಶೀಲಿಸಲು 
ಕಾರ್ಯನಿರ್ವಾಹಕ ಇಂಜಿನೀಯರು ಅಧೀಕ್ಷಕ ಇಂಜಿನೀಯರು ಮತ್ತು ಮುಖ್ಯ ಇಂಜಿನೀಯರರ ಮಟ್ಟದಲ್ಲಿ ಸಭೆ 
ನಡೆಸಲಾಗುತ್ತದೆ. 

ಅಕೌಂಟ್‌ ಟೆಬಿಲಿಟ ಬಗ್ಗೆ ಮಹಾಲೇಖಪಾಲರು 2 ವರ್ಷಕ್ಕೊಮ್ಮೆ ಸಂಬಂಧಿತ ಉಪ ವಿಭಾಗ ಕಚೇರಿಗಳ ಪರಿವೀಕ್ಷಣೆ 
ಮಾಡುತ್ತಾರೆ. ಅಲ್ಲದೇ ಮುಖ್ಯ ಇಂಜಿನೀಯರವರ ಕಛೇರಿ, ಅಧೀಕ್ಷಕ ಇಂಜಿನೀಯರವರ ಕಛೇರಿ ಕಾರ್ಯನಿರ್ವಾಹಕ 
ಇಂಜಿನೀಯರವರ ಕಛೇರಿಯಿಂದಲೂ ಉಪ ವಿಭಾಗಗಳ ತಪಾಸಣೆ ನಡೆಯುತ್ತದೆ ಕಳಪೆ ಕಾಮಗಾರಿಗಳ ಬಗ್ಗೆ ಏನಾದರೂ 
ಅರ್ಜಿ ಬ೦ದಲ್ಲಿ ಮಾನ್ಯ ಲೋಕಾಯುಕ್ತರು ಕೂಡ ನಿವೇಶನವನ್ನು ಪರಿಶೀಲನೆ ಮಾಡಿ ಏನಾದರೂ ಕಳಪೆ ಕಾಮಗಾರಿಗಳಿದ್ದಲ್ಲಿ 
ಸೂಕ್ತ ಕ್ರಮಕ್ಕೆ ಶಿಫಾರಸ್ಸು ಮಾಡುತ್ತಾರೆ. 


೪೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಕೈಪಿಡಿ-4 
ಕರ್ತವ್ಯಗಳ ನಿರ್ವಹಣೆಯಲ್ಲಿ ಪಾಲಿಸಬೇಕಾದ ಸೂತ್ರಗಳು. 
ಲೋಕೋಪಯೋಗಿ ಇಲಾಖೆ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆ 
ಸರಕಾರಿ ಆದೇಶ ಸಂಖ್ಯೆಪಿಡಬ್ಲ್ಯೂ-1/ಎಫ್‌.ಸಿ.ಆರ್‌ 93 ಬೆಂಗಳೂರು ದಿನಾಂಕ:15.12.1994 ಸಾಮಾನ್ಯ ಆರ್ಥಿಕ ಅಧಿಕಾರ 
ಪ್ರತ್ಯಾಯೋಜನೆ 
ಸರಕಾರಿ ಆದೇಶ ಸಂಖ್ಯೆ: ಎಫ್‌.ಡಿ-1/ಟಿ ಎಫ್‌.ಪಿ 2001 ಬೆಂಗಳೂರು ದಿನಾ೦ಕ:02.02.2001 
ಲೋಕೋಪಯೋಗಿ ಇಲಾಖೆ ಸಂಹಿತೆ 
ಲೋಕೋಪಯೋಗಿ ಇಲಾಖೆ ಆರ್ಥಿಕ ಸಂಹಿತೆ. 
ಕೈಪಿಡಿ-5 
ಇಲಾಖೆಯ ಅಧೀನದಲ್ಲಿರುವ ಮತ್ತು ಸಿಬ್ಬಂದಿ ಉಪಯೋಗಿಸುತ್ತಿರುವ ನಿಯಮಗಳು,ವಿನಿಮಯಗಳು ಸೂಚನೆಗಳು 
ದಾಖಲೆಗಳು ಕೈಪಿಡಿಗಳ ವಿವರ. 
ಕಚೇರಿ ಕೈಪಿಡಿ ನಿಯಮಗಳ ವಿನಿಮಯಗಳು ಮತ್ತು ಸೂಚನೆಗಳು. 
ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು. 
ಕರ್ನಾಟಕ ಸರ್ಕಾರಿ(ವರ್ಗೀಕರಣ ನಿಯಂತ್ರಣ ಮತ್ತು ಅಪೀಲು ನಿಯಮಗಳು) 
ಕರ್ನಾಟಕ ಆರ್ಥಿಕ ಸಂಹಿತೆ 
ಲೋಕೋಪಯೋಗಿ ಲೆಕ್ಕ ಸಂಹಿತೆ ಭಾಗ-1 ಮತ್ತು ಭಾಗ-2 ನ್ನು ಅನುಸರಿಸಲಾಗುವುದು 
ಭೂಸ್ವಾಧೀನ ಕಾಯ್ದೆ 
ಉಗ್ರಾಣ ಕೈಪಿಡಿ 
ಮಧ್ಯಸ್ಥಿಕೆ ಕಾಯ್ದೆ 1996 
ಕರ್ನಾಟಕ ನೀರಾವರಿ ಕಾಯ್ದೆ 1965 
ಸಾದಿಲ್ವಾರು ವೆಚ್ಚದ ಕೈಪಿಡಿ 
ಕರ್ನಾಟಕ ಖಜಾನೆ ಸಂಹಿತೆ 
ಚಾಲ್ತಿ ದರಪಟ್ಟಿ. 
ಬಜೆಟ್‌ ಕೈಪಿಡಿ 
ಕೈಪಿಡಿ-6 
ಇಲಾಖೆ ಅಧೀನದಲ್ಲಿರುವ ವರ್ಗೀಕರಣದ ತಃಖ್ತೆ 
ತಾಂತ್ರಿಕ ಶಾಖೆ 
1) ಕಾರ್ಯನಿರ್ವಾಹಕ ಇಂಜಿನೀಯರವರ ಅಧೀಕ್ಷಕ ಇಂಜಿನೀಯರವರ ಮತ್ತು ಮುಖ್ಯ ಇಂಜಿನೀಯರವರ ಮಟ್ಟದಲ್ಲಿ 
ಮಂಜೂರಾದ ಅಂದಾಜು ಪತ್ರಿಕೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಕಡತಗಳು 
2) ಪ್ರಗತಿಯ ವರದಿಗಳು 
3) ಆಯವ್ಯಯಕ್ಕೆ ಸಂಬಂಧಪಟ್ಟ ಆಯವ್ಯಯ ಪ್ರಸ್ತಾವನೆ ಮತ್ತು ಆಯವ್ಯಯ ಪಟ್ಟಿ 
4) ಭಾರಿ ಹಾಗೂ ಸಣ್ಣ ಅಂದಾಜುಗಳ ಮಂಜೂರಾತಿ ವಹಿ 
5) ಪಿ.ಆರ್‌.ಇ.ಡಿ.ವಶದಲ್ಲಿರುವ ಸೇತುವೆ ಮತ್ತು ಕಲ್ಪರ್ಟಗಳ ವಹಿ 
6) ದರ ಸೂಚಿಕ 
7) ಮೇಲಾಧಿಕಾರಿಗಳಿಂದ ಮಂಜೂರಾದ ಅಂದಾಜುಗಳ ಪಟ್ಟ 
ಪಿ.ಬಿ.ಯಲ್ಲಿರುವ ರಜಿಸ್ಟರ್‌ ಮಾಹಿತಿ 
1 ಸೇತುವೆ ರಜಿಸ್ಟರ್‌ 
2) ಕಟ್ಟಡಗಳ ರಜಿಸ್ಟರ್‌ 
3) ಮೇಲಾಧಿಕಾರಿಗಳಿಂದ ಮಂಜೂರಾದ ಅಂದಾಜುಗಳ ಪ 
ಉಗ್ರಾಣ ಶಾಖೆ: 
1 ದಾಸ್ತಾನು ಸ್ವೀಕೃತಿ ವಹಿ(ಪಿಡಬ್ಲ್ಯೂಎ-4) 
2) ದಾಸ್ತಾನು ವಿತರಣಾ ವಹಿ(ಪಿಡಬ್ಲ್ಯೂಎ-4) 
3) ದಾಸ್ತಾನು ಖರೀದಿ ಪುಸ್ತಕ 
4) ಅರ್ಧವಾರ್ಷಿಕ ನಿಯತಕಾಲಿಕ ವಹೀಪಿಡಬ್ಲ್ಯೂಎ-15) 


£6 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೮೫ 





5) ಖಾಲಿ ಸಾಮಗ್ರಿಗಳ (ಖಾಲಿ ಸಿಮೆಂಟ್‌ ಚೀಲ ಖಾಲಿ ಡಾಂಬರ್‌ ಬ್ಯಾರೆಲಗಳ ವಹಿ)ಎಸ್‌ ಎಂಜಿ-7) 

6) ಖಾಲಿ ಅಳತೆ ಪುಸ್ತಕಗಳ ವಹೀಪಿಡಬ್ಲ್ಯೂಜಿ-28) 

7) ಲೇಖನ ಸಾಮಗಿಗಳ ಸ್ವೀಕೃತಿ ಮತ್ತು ವಿತರಣಾ” ವಹಿ 

8) ಕಛೇರಿ ಪೀಠೋಪಕರಣಗಳ ವಹಿಕೆಎಫ್‌ಸಿ-34ಎ) 

9) ಉಪಕರಣ ಮತ್ತು ಸ್ಥಿರಯಂತ್ರಗಳ ಸ್ವೀಕೃತಿ ವಹಿ (ಪಿಡಬ್ಲ್ಯೂಎ-4) 

10) ಉಪಕರಣ ಮತ್ತು ಸ್ಥಿರಯಂತ್ರಗಳ ವಿತರಣಾ ವಹಿ (ಪಿಡಬ್ಲ್ಯೂಎ-4) 

11) ಸೆಪ್ಟೆಂಬರ್‌ ಅಂತ್ಯದಉಪಕರಣ ಮತ್ತು ಸ್ಥಿರಯಂತ್ರಗಳ ವಾರ್ಷಿಕ ನಿಯತಕಾಲಿಕೆ (ಪಿಡಬ್ಲ್ಯೂಜಿ-17) 

12) ಅಳತೆ ಪುಸ್ತಕಗಳ ಅರ್ಧವಾರ್ಷಿಕ ನಿಯತಕಾಲಿಕೆ (ಪಿಡಬ್ಲ್ಯೂಜಿ-17) ಬಿಡುಗಡೆಯಾದ ಸಾಮಗ್ರಿಗಳ ಲೆಕ್ಕದ ವಹಿ 
ಕೈಪಿಡಿ-7 

ಇಲಾಖೆಯಲ್ಲಿ ನೀತಿ ನಿಯಮಗಳನ್ನು ಅಥವಾ ಆಡಳಿತವನ್ನು ನಡೆಸುವಲ್ಲಿ ಪಡೆಯುವ ಸಲಹಾ ಸೂತ್ರಗಳ ಅಥವಾ 

ಸಾರ್ವಜನಿಕ ಸದಸ್ಯರುಗಳಿಂದ ಸಲಹೆ ಪಡೆಯುವ ಬಗ್ಗೆ ಇರುವ ವ್ಯವಸ್ಥೆ ಮತ್ತು ವಿವರ. 


ಕೈಪಿಡಿ-8 
ಇಲಾಖೆಯಲ್ಲಿ ನಿಗಮ/ಪರಿಷತ್ತು/ಸಮಿತಿ ಮತ್ತು ಇತರೆ ಸಂಸ್ಥೆಗಳ ವಿವರ ಮತ್ತು ಅದರ ಉದ್ದೇಶ ಮತ್ತು ಈ 
ಸಂಸ್ಥೆಗಳ ಸಭೆಗಳು ಮತ್ತು ಸಭೆಯ ನಡವಳಿಕೆಗಳು ಸಾರ್ವಜನಿಕರಿಗೆ ಲಭ್ಯವಿರುವ ಬಗ್ಗೆ 
ಕೈಪಿಡಿ-9 
ಇಲಾಖೆಯ ಅಧಿಕಾರ ಮತ್ತು ಸಿಬ್ಬಂದಿ ವರ್ಗದ ನಿರ್ದೇಶಿಕೆ 
ಈ ಇಲಾಖೆಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ ಹಾಗೂ ಕಿರಿಯ ಇಂಜಿನೀಯರ್‌ ಇವರ 
ಅಧಿಕಾರದ ಬಗ್ಗೆ ಕೈಪಿಡಿ-2 ರಲ್ಲಿ ಈಗಾಗಲೇ ತಿಳಿಸಲಾಗಿದೆ. 
ದಾಖಲೆಗಳು: ಆಡಳಿತ ಶಾಖೆ 
ಉಪ ವಿಭಾಗ ಕಛೇರಿಯ ತಪಾಸಣೆಗೆ ಅಗತ್ಯವಿರುವ ವಹಿಗಳು ಮತ್ತು ದಾಖಲಾತಿಗಳ ಪಟ್ಟಿ 
1) ಹಾಜರಾತಿ ವಹಿ 
2) ಪತ್ರಾಂಕಿತವಲ್ಲದ ಅಧಿಕಾರಿಗಳ ಸಾಂಧರ್ಬಿಕ ರಜೆ ಮತ್ತು ಸಾಂಧರ್ಬಿಕ ರಜೆ ಕಡತ ಅರ್ಜಿಗಳೊಂದಿಗೆ 
3) ಸಂಘಟನಾ 
4) ಮಂಜೂರಾದ ಕಾರ್ಯನಿರ್ವಹಿಸುತ್ತಿರುವ ಮತ್ತು ಖಾಲಿ ಹುದ್ದೆಗಳ ತಃಖ್ತೆ 
5) ಕೆಲಸದ ವಿತರಣ ತಃಖ್ತೆ 
6) ವೇತನ ಬಡ್ತಿಯ ನಿಗಾ ವಹಿ 
7) ವೇತನ ಬಡ್ತಿಯ ಮಂಜೂರಾತಿ ವಹಿ 
8)  ಇನ್‌ಕಂಬೆನ್ನಿ ವಹಿ 
9) ರಹಸ್ಯ ವರದಿಗಳ ವಹಿ 
10) ಆಸ್ತಿ ಮತ್ತು ದಾಜಿಜತ್ವ ತಃಖ್ತೆ ವಹಿ 
11) ಮಹಾಲೇಖಪಾಲರು ಮತ್ತು ಇತರರಿಗೆ" ಕಳುಹಿಸಲಾದ ನಿವೃತ್ತಿ ವೇತನ ಪತ್ರಗಳ ನಿಗಾವಹಿ 
12) ಸೇವಾವಹಿ 
13) ಇಲಾಖಾ ಪರೀಕ್ಷೆಗಳ ನಿಗಾ ವಹಿ 
14) ಪರಿವೀಕ್ಷಣಾ ಟಿಪ್ಪಣಿ ಪುಸ್ತಕ 
15) ಕಛೇರಿ ನೌಕರರ ಮನೆಗಳ ವಿಳಾಸ 
16) ಪ್ರತಿ ಮಾಹೆಗಳ ಬಾಕಿ ಪಟ್ಟಿ. 
17) ಸ್ಟಾಂಪು ವಹಿ ಪರಿವೀಕ್ಷಣಾ ದಿನದಂದು ಬಾಕಿ ಇರುವ ಸ್ಟಾಂಪುಗಳ ಮತ್ತು ಸ್ಟಾಂಪುಗಳ ಬೆಲೆಯನ್ನು ತೋರಿಸುವ 
ತಃಖ್ತೆ 
18) ಸಾಮಾನ್ಯ ಸ್ವೀಕೃತಿ ವಹಿ 
19) ರವಾನೆ ವಹಿ 
21) ಸ್ಥಳೀಯ ವಿತರಣಾ ರವಾನೆ 
22) ಕಛೇರಿ ಆದೇಶ ಪುಸ್ತಕ 


೪೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





22) ಸಾಮಾನ್ಯ ನಗದು ಪುಸ್ತಕ 

23) ವೇತನ ಬಟವಡೆ ವಹಿ 

24) ಪ್ರಯಾಣಭತ್ಯೆ ಬಟವಡೆ ವಹಿ 

25) ಸಾದಿಲ್ವಾರು ವೆಚ್ಚ ವಹಿ ವೋಚರಗಳ ಸಂಹಿತೆ 
ಲೆಕ್ಕಪತ್ರ ಶಾಖೆ 

1) ನಗದು ಪುಸ್ತಕ 

2) ಚೆಕ್‌ಮೆಮೊ ಪುಸ್ತಕ 

3) ಎಲ್‌.ಓ.ಸಿ ರಜಿಸ್ಟರ್‌ 

4) ರೆಮಿಟನ್ಸ ರಜಿಸ್ಟರ 

5) ಚೆಕ್‌ ರಿಸೀವ್ದ ರಜಿಸ್ಟರ 

6) ಎಸ್‌.ಬಿ.ಆರ್‌.ರಜಿಸ್ಪರ 

7) ಖಾಲಿ ಅಳತೆ ಪುಸ್ತಕಗಳ ವಹಿ 

8) ಎಂ.ಪಿ.ಡಬ್ಲ್ಯೂ ರಜಿಸ್ಟರ 

9) ಟಿ.ಇ.ಓ.ರಜಿಸ್ಟರ 

10) ವರ್ಕ್ಸ ರಜಿಸ್ಟರ 

11) ನಮೂನೆ-81 

12) ಅಳತೆ ಪುಸ್ತಕಗಳ ಅರ್ಧವಾರ್ಷಿಕ ನಿಯತಕಾಲಿಕ 

ಸಿಬ್ಬಂದಿ ವರ್ಗದ ನಿರ್ದೇಶಿಕ (ಸಂಘಟನಾ ನಕ್ಷೆ) ಈ ಕೆಳಗೆ ನೀಡಿದೆ. 















































ಅ. ಹುದ್ದೆ ಹೆಸರು 

ನಂ. 

1 | ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರು-1 ಶ್ರೀ ಎಸ್‌.ಸಿ.ನಾಯಕ್‌ 

2) ಸಹಾಯಕ ಇಂಜಿನೀಯರ-2 1 ಶ್ರೀ ಎಂ.ಕೆ ಪಾಟೀಲ್‌ 
2) ತೆರವು 

ಕಿರಿಯ ಇಂಜಿನೀಯರ್‌-3 1 ಶ್ರೀ ಪಿ.ಎಸ್‌.ಇನಾಮದಾರ 

3) 2) ತೆರವು 
3) ತೆರವು 

4) | ಪ್ರಥಮ ದರ್ಜೆ ಸಹಾಯಕ -! 1) ತೆರವು 

5) ದ್ವಿತೀಯ ದರ್ಜೆ ಸಹಾಯಕ -2 1 ಶ್ರೀ ವಿ.ಎಮ್‌.ವೆರ್ಣೆಕರ 
2) ಶ್ರೀ ಎಂ.ಕೆ.ತಳವಾರ 

6) | ಬೆರಳಚ್ಚುಗಾರರು -1 ಶ್ರೀ ಎಂ.ಕೆ.ನಾಯ್ತ 

7) | ತಾಂತ್ರಿಕ ಪರಿವೀಕ್ಷಕ-1 ಶ್ರೀ ಡಿ.ವಾಯ್‌.ಚಳಕಿ 

9) ಕೆಲಸ ನಿರೀಕ್ಷಕರು-2 1 ಶ್ರೀ ಯು.ಜೆ. ಫರ್ನಾಂಡೀಸ್‌ 
2) ತೆರವು 

ಜವಾನರು-3 1) ಶ್ರೀ ಬಿ.ಎಫ್‌.ದೇಮಟ್ಟಿ 

9) 2) ಶ್ರೀ ಎಂ.ಎಚ್‌.ದಾಸರ 
3) ಶ್ರೀಮತಿ ಸುಲೋಚನಾ 

10) | ಸೂಪರ್‌ ನ್ರೂಮರಿ ಸಿಬ್ಬಂದಿ(ವಾಹನ ಚಾಲಕ) ಶ್ರೀ ಬಿ.ಎಚ್‌.ಹರಿಜನ 





ಕೈಪಿಡಿ-10 
ಸ 

ಇಲಾಖೆಯ ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದವರ ತಿ೦ಗಳ ವೇತನ/ಪ್ರತಿಫಲ ಮತ್ತು ಅದನ್ನು ನೀಡಲು 
ಸೂತ್ರಗಳು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರವರ ಕಛೇರಿಯಲ್ಲಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ವೇತನವನ್ನು 
ಕರ್ನಾಟಕ ಸರ್ಕಾರದ ಸಂಚಿತ ನಿಧಿಯಿಂದ ಪಾವತಿಸಲಾಗಿದೆ. 





















































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೮೭ 
ಅ. ಹುದ್ದೆ ಹೆಸರು ವೇತನ ಶ್ರೇಣಿ | ಮೂಲ ವೇತನ 
ಸಂ. 

1 | ಸಹಾಯಕ ಕಾರ್ಯನಿರ್ವಾಹಕ ಶ್ರೀ ಎಸ್‌.ಸಿ. ನಾಯ್ಕ 14050-25050 
ಇಂಜಿನೀಯರು-1 
2 | ಸಹಾಯಕ ಇಂಜಿನೀಯರ್‌-2 1 ಶ್ರೀ ಎಂ.ಕೆ.ಪಾಟೀಲ್‌ 11400-21600 11700 
2) ತೆರವು 
3 |ಕಿರಿಯ ಇಂಜಿನೀಯರ್‌-3 1) ಶ್ರೀ ಪಿ.ಎಸ್‌.ಇನಾಮದಾರ 8825-16000 13700 
2) ತೆರವು 8825-16000 
3) ತೆರವು 8825-16000 
4 | ಪ್ರಥಮ ದರ್ಜೆ ಸಹಾಯಕ-। ತೆರವು 7275-13350 
5 | ದ್ವಿತೀಯ ದರ್ಜೆ ಸಹಾಯಕ-2 1 ಶ್ರೀ ವಿ.ಎಸ್‌.ವೆರ್ಣೇಕರ 5800-10500 927 
2) ಶ್ರೀ ಎಂ.ಕೆ.ತಳವಾರ 5800-10500 6250 
ಬೆರಳಚ್ಚುಗಾರರು-! ಶ್ರೀ ಎಂ.ಕೆ.ನಾಯ್ತ 5800-10500 927೧ 
ತಾಂತ್ರಿಕ ಪರಿವೀಕ್ಷಕರು-1 ಶ್ರೀ ಡಿ.ವಾಯ್‌.ಚಳಕಿ 13700 
8 (ಕೆಲಸ ನಿರೀಕ್ಷಕ-2 1) ಶ್ರೀ ಯು.ಜೆ.ಫರ್ನಾಂಡಿಸ 5800-10500 9050 
2) ತೆರವು 5800-10500 
9 | ಸೂಪರ ನ್ಯೂಮರಿ ಸಿಬ್ಬಂದಿ ಶ್ರೀ ಬಿ.ಎಫ್‌.ಹರಿಜನ 5800-10500 10250 
ವಾಹನಚಾಲಕ-1 
10 | ಜವಾನರು-3 1 ಶ್ರೀ ಪಿ.ಎಫ್‌.ದೇಮಟ್ಟ 4800-7275 9500 
2) ಶ್ರೀ ಎಂ.ಎಚ್‌.ದಾಸರ 4800-7275 6125 
3) ಶ್ರೀಮತಿ ಸುಲೋಚನಾ 4800-7275 5600 
ಕೈಪಿಡಿ-12 
ಇಲಾಖೆಯಲ್ಲಿ ಸಾರ್ವಜನಿಕ ಮಾಹಿತಿ ನೀಡಲು ಲಭ್ಯವಿರುವ ಸವಲತ್ತುಗಳು ಹಾಗೂ ಗ್ರಂಥಾಲಯ 


ವಾಚನಾಲಯಗಳ ವಿವರ. 
ಈ ಕಾರ್ಯಾಲಯದಲ್ಲಿ ಯಾವುದೇ ಗ್ರಂಥಾಲಯ, ವಾಚನಾಲಯಗಳು ಸಾರ್ವಜನಿಕರಿಗೆ ಲಭ್ಯವಿರುವುದಿಲ್ಲ. 
ಸಾರ್ವಜನಿಕ ಅವಶ್ಯವಿರುವ ಮಾಹಿತಿಯನ್ನು ಕಾರ್ಯಾಲಯದ ಕೆಲಸದ ವೇಳೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರನ್ನು 
ಅಥವಾ ಸ್ವಂತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರನ್ನು ಭೇಟಿಯಾಗಿ ಅಥವಾ ಅರ್ಜಿ ನೀಡಿ ಪಡೆಯಬಹುದಾಗಿದೆ. 
ಸಾರ್ವಜನಿಕ ವಿಚಾರಣೆಗಾಗಿ ಸಂಪರ್ಕಿಸಬೇಕಾದ ಈ ಕಾರ್ಯಾಲಯದ ದೂರವಾಣಿ ಸಂಖ್ಯೆ 08284-220170 

ಕೈಪಿಡಿ-13 
ಈ ಉಪ ವಿಭಾಗದಲ್ಲಿನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹಾಗೂ ಮೇಲ್ಮನವಿ ಪ್ರಾಧಿಕಾರದ ಹೆಸರು, 
ಪದನಾಮ, ವಿಳಾಸ ದೂರವಾಣಿ ಸಂಖ್ಯೆ ಇತ್ಯಾದಿ ವಿವರಗಳು. 


























ಅ. | ಕಛೇರಿ ಮತ್ತು ಪೂರ್ಣ ವಿಳಾಸ ಸಾರ್ವಜನಿಕ ಮಾಹಿತಿ ಸಹಾಯಕ ಮಾಹಿತಿ ಮೇಲ್ಮನವಿ ಪ್ರಾದಿಕಾರ ಸೆಕ್ಸೆನ್‌ 191) 
ನಂ. ಅಧಿಕಾರಿ ಸೆಕ್ಟಿನ್‌-5(1) ನೀಡುವ ಅಧಿಕಾರಿ 
ಸೆಕ್ಟೆನ್‌-5(2) 
1) | ಸಹಾಯಕ ಕಾರ್ಯನಿರ್ವಾಹಕ | ಶ್ರೀ ಪಿ.ಎಸ್‌.ಇನಾಮದಾರ |---ಇಲ್ಲಾ-- |ಶ್ರೀ ಎಸ್‌.ಸಿ. ನಾಯಕ ಸಹಾಯಕ 
ಇಂಜಿನೀಯರು ಪಂಚಾಯತ ಕಿ.ಇಂ ಪಂ.ರಾ.ಇಂ. ಕಾರ್ಯನಿರ್ವಾಹಕ 
ರಾಜ್‌ ಇಂಜಿನೀಯರಿಂಗ್‌ ಉಪ ವಿಭಾಗ, ಇಂಜಿನೀಯರು ಪಂಚಾಯತ್‌ 
ಉಪ ವಿಭಾಗ, ಹಳಿಯಾಳ ರಾಜ್‌ ಇಂಜಿನೀಯರಿಂಗ್‌ ಉಪ 
ಹಳಿಯಾಳ(ಉ.ಕ) ವಿಭಾಗ, ಹಳಿಯಾಳ (ಉ.ಕ.) 
ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರು, 
ಪಿ.ಆರ್‌.1076 ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪವಿಭಾಗ, 


ಹಳಿಯಾಳ (ಉ.ಕ) 





೪೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖಾ ನಿರ್ದೇಶಕರ ಕಛೇರಿಯ ನಡವಳಿಗಳು 
ವಿಷಯ: ಆಡಳಿತಾಧಿಕಾರಿಗಳ ವರ್ಗಾವಣೆ: ಸ್ಥಳ ನಿಯುಕ್ತಿ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಪತ್ರಗಳ ಸಂಖ್ಯೆ: ಒಇ 376 ಪಿಪಿಇ 2008, ದಿನಾ೦ಕ:05.12.2008 ಹಾಗೂ 13.07.2009. 
2) ಈ ಕಛೇರಿಯ ಸಮಸಂಖ್ಯೆಯ ಆದೇಶ ದಿನಾಂಕ:04.08.2009. 
3) ಈ ಕಛೇರಿಯ ಸಮಸಂಖ್ಯೆಯ ಪತ್ರ ದಿನಾಂಕ:04.08.2009. 
4) ಸರ್ಕಾರದ ಪತ್ರ ಸಂಖ್ಯೆ: ಒಇ 376 ಪಿಪಿಇ 2008, ದಿನಾ೦ಕ:28.10.2009. 
ಪ್ರಸ್ತಾವನೆ: 
ಉಲ್ಲೇಖ (1ರ ಪತ್ರಗಳ ಸೂಚನೆಯ ಮೇರೆಗೆ ಶ್ರೀ ಹೆಚ್‌.ಎಸ್‌. ನಾಗರಾಜ, ಆಡಳಿತಾಧಿಕಾರಿಗಳು, ಅಭಿಯೋಗ 
ಉಪನಿರ್ದೇಶಕರ ಕಛೇರಿ, ದಾವಣಗೆರೆ ವಿಭಾಗ, ದಾವಣಗೆರೆ, ಅವರನ್ನು ಆಡಳಿತಾಧಿಕಾರಿಗಳು, ಅಭಿಯೋಗ 
ಉಪನಿರ್ದೇಶಕರ ಕಛೇರಿ, ಬೆಂಗಳೂರು ವಿಭಾಗ, ಬೆಂಗಳೂರು ಹುದ್ದೆಗೆ (ಶ್ರೀ ಡಿ. ಶಂಕರಪ್ಪ, ಅವರ ಸ್ಥಾನಕ್ಕೆ) ಕೋರಿಕೆ 
ಮೇರೆಗೆ ಉಲ್ಲೇಖ (2)ರ ಆದೇಶದ ಪ್ರಕಾರ ವರ್ಗಾವಣೆಯನ್ನು ಮಾಡಲಾಗಿತ್ತು. ಶ್ರೀ ಡಿ.ಶಂಕರಪ್ತ ಅವರನ್ನು ಯಾವುದೇ 
ಹುದ್ದೆಗೆ ವರ್ಗಾವಣೆ ಮಾಡದಿದ್ದರಿಂದ, ಅವರು ಈ ಕಛೇರಿಯಲ್ಲಿ ಕಡ್ಡಾಯ ನಿರೀಕ್ಷಣೆ ಮೇರೆಗೆ ಕಾರ್ಯ ನಿರ್ವಹಿಸಲು 
ಸೂಚಿಸಲಾಗಿತ್ತು. ಅವರನ್ನು ಅಭಿಯೋಗ ಉಪನಿರ್ದೇಶಕರ ಕಛೇರಿ, ದಾವಣಗೆರೆ ವಿಭಾಗ, ದಾವಣಗೆರೆ, ಕಛೇರಿಯಲ್ಲಿ ಖಾಲಿ 
ಇರುವ ಆಡಳಿತಾಧಿಕಾರಿಗಳ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲು ಅನುಮತಿಯನ್ನು ನೀಡುವಂತೆ ಉಲ್ಲೇಖ (3)ರ ಪತ್ರದಲ್ಲಿ 
ಸರ್ಕಾರವನ್ನು ಕೋರಲಾಗಿತ್ತು. ಉಲ್ಲೇಖ (4)ರ ಸರ್ಕಾರದ ಪತ್ರದಲ್ಲಿ, ಶ್ರೀ ಡಿ. ಶಂಕರಪ್ಪ, ಅವರನ್ನು ಶ್ರೀ ಹೆಚ್‌.ಎಸ್‌. 
ನಾಗರಾಜ, ಅವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ವರ್ಗಾವಣೆ ಮಾಡಲು ಅನುಮತಿಯನ್ನು ನೀಡಲಾಗಿದೆ. ಆದ್ದರಿ೦ದ, 
ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ ಸಂಖ್ಯೆ: ಡಿಪಿಎನ್‌ /ಸಿಶಾ-1:49/2008-09, ಬೆಂಗಳೂರು, ದಿನಾಂಕ:26/27ನೇ ಅಕ್ಟೋಬರ್‌, 2009 
ಶ್ರೀ ಡಿ. ಶಂಕರಪ್ಪ, ಆಡಳಿತಾಧಿಕಾರಿಗಳು, (ಕಡ್ಡಾಯ ನಿರೀಕ್ಷಣೆ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೇಶಕರ ಕಛೇರಿ, ಬೆಂಗಳೂರು) ಅವರನ್ನು ವರ್ಗಾವಣೆ ಮಾಡಲು ಸರ್ಕಾರವು ಉಲ್ಲೇಖ (4)ರ ಪತ್ರದ ಪ್ರಕಾರ 
ಅನುಮತಿಯನ್ನು ನೀಡಿರುವುದರಿಂದ, ಸದರಿ ಅಧಿಕಾರಿಯನ್ನು ಅಂಕಣ (3)ರಲ್ಲಿ ನಮೂದಿಸಿರುವ ಸ್ಥಳಕ್ಕೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಲಾಗಿದೆ. 
ಕ್ರಮ ಅಧಿಕಾರಿಯ ಹೆಸರು, ಪದನಾಮ, ವರ್ಗಾವಣೆ ಮಾಡಲಾದ ಕಛೇರಿ ಮತ್ತು ಸ್ಥಳ 
ಸಂಖ್ಯೆ ಹಾಲಿ ಕರ್ತವ್ನ ನಿರ್ವಹಿಸುತ್ತಿರುವ ಸ್ತಳ 
1, ಶ್ರೀ ಡಿ. ಶಂಕರಪ್ಪ, ಆಡಳಿತಾಧಿಕಾರಿ, | ಆಡಳಿತಾಧಿಕಾರಿ, ಅಭಿಯೋಗ ಉಪ ನಿರ್ದೇಶಕರ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಕಛೇರಿ, ದಾವಣಗೆರೆ ವಿಭಾಗ, ದಾವಣಗೆರೆ (ಶ್ರೀ 























ನಿರ್ದೇಶಕರ ಕಛೇರಿ, ಬೆಂಗಳೂರು. ಹೆಚ್‌.ಎಸ್‌. ನಾಗರಾಜ, ಅವರ ವರ್ಗಾವಣೆಯಿಂದ 
ತೆರವಾದ ಹುದೆಗೆ) 
ಈ ಆದೇಶವು ಕೂಡಲೇ ಜಾರಿಗೆ ಬಂದಿದ್ದು, ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 
ಸದಾಶಿವಮೂರ್ತಿ 
ಪಿ.ಆರ್‌.1130 ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 


ನಿರ್ದೇಶಕರು, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಖಿಎ/ಬಿ2/ಎನ್‌ಎಫ್‌ಸಿ/ಸಿಆರ್‌-77/2004, ದಿನಾಂಕ:6ನೇ ನವೆಂಬರ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಅಲವೇಲಮ್ಮ ಕೋಂ ಲೇಟ್‌ ವಿರುದ್ಧ 1 ಶ್ರೀ ಅಬ್ದುಲ್‌ ಮಜೀದ್‌ ಬಿನ್‌ ಎಸ್‌.ಮಹಬೂಬ್‌ 
ಗಂಗಾಧರ (ಸುಮಾರು 34 ವರ್ಷ ವಯಸ್ಸು) ಸಾಬ್‌, 1/87, ಕಂಚಿಸಂದ್ರ ರಸ್ತೆ, ಲೇಪಾಕ್ಷಿ (ಪೋಸ್ಟ್‌), 
2) ಮಾ: ಜಿ. ಶಿವಕುಮಾರ್‌ ಬಿನ್‌ ಲೇಟ್‌ ಹಿಂದೂಪುರ್‌, ಅನಂತಪುರ ಡಿಸ್ಟಿಕ್ಟ್‌, ಆಂದ್ರಪ್ರದೇಶ. 
ಗಂಗಾಧರ (ಸುಮಾರು 13 ವರ್ಷ ವಯಸ್ಸು) 2) ಡಿ ಡಿವಿಜನಲ್‌ ಮ್ಯಾನೇಜರ್‌, ಮೆ: ದಿ ನ್ಯಾಷನಲ್‌ 
3) ಕು: ಜಿ. ರಮ್ಯಕೃಷ್ಣ ಬಿನ್‌ ಲೇಟ್‌ ಗಂಗಾಧರ ಇನ್ಸೂರೆನ್ಸ್‌ ಕಂ.ಲಿ. ನಂ.64, ಮಿಷನ್‌ ರಸ್ತೆ, ಸುಬ್ಬಯ್ಯ 
(ಸುಮಾರು 9 ವರ್ಷ ವಯಸ್ಸು) ಸರ್ಕಲ್‌ ಹತ್ತಿರ, ಬೆ೦ಗಳೂರು-27. 


ವಿಳಾಸ: ಬಸವಣ್ಣಗುಡಿ ಹತ್ತಿರ, ಲೇಪಾಕ್ಷಿ ವಿಲೇಜ್‌ 
& ಮಂಡಲ್‌, ಅನಂತಪುರ ಡಿಸಿಕ್ಸ್‌. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೮೯ 





ಪ್ರಕಟಣೆ 

ಶ್ರೀ ಗಂಗಾಧರ ಇವರು ಪ್ರತಿವಾದಿ ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಗಾಯಗೊಂಡಿರುತ್ತಾರೆಂದು ಅರ್ಜಿ ಸಲ್ಲಿಸಿದ್ದು, ಈ ಸಂಬಂಧ ಈ ನ್ಯಾಯಾಲಯವು ದಿನಾಂಕ:28.08.2007ರಂದು ಅಂತಿಮ 
ಆದೇಶ ಹೊರಡಿಸಿ ಶ್ರೀ ಗಂಗಾಧರ ಇವರು ಪರಿಹಾರ ಪಡೆಯಲು ಅರ್ಹರು ಎಂದು ಆದೇಶಿಸಿರುತ್ತದೆ. ಅದರಂತೆ 2ನೇ 
ಪ್ರತಿವಾದಿಗಳು ರೂ.7,08,178/- ಪರಿಹಾರ ಹಣವನ್ನು ಠೇವಣಿ ಮಾಡಿರುತ್ತಾರೆ. 

ಮುಂದುವರೆದು ಶ್ರೀಮತಿ ಅಲವೇಲಮ್ಮ ಮಾ: ಜಿ. ಶಿವಕುಮಾರ್‌, ಕು: ಜಿ.ರಮ್ಯಕೃಷ್ಣ ಇವರುಗಳು ಈ 
ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ತಾವು ಮೃತ ಶ್ರೀ ಗಂಗಾಧರ ಇವರ ಕಾನೂನುಬದ್ಧ ವಾರಸುದಾರರು ಎಂದು 
ಹೇಳಿ ಶ್ರೀ ಗಂಗಾಧರ ದಿನಾಂಕ:26.08.2006 ರಂದು ಮೃತಪಟ್ಟಿರುವುದರಿಂದ ಪ್ರತಿವಾದಿಯವರು ಠೇವಣಿ ಮಾಡಿರುವ 
ಹಣವನ್ನು ತಮಗೆ ಬಿಡುಗಡೆ ಮಾಡಿಕೊಡುವಂತೆ ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

ಆದ್ದರಿ೦ದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಸಲ್ಲಿಸುವುದು. ಹೀಗೆ ಯಾವುದೇ ಆಕ್ಷೇಪಣೆ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಷೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ದೇವರಾಜು ಎಂ.ಎನ್‌. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌.1134 ಹಾಗೂ ಕಾರ್ಮಿಕ ಅಧಿಕಾರಿ, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿಣ ಕನ್ನಡ ಉಪವಿಭಾಗ-2, ಬೆಂದೂರ್‌ವೆಲ್‌ 
ವೃತ್ತ, ಕಂಕನಾಡಿ, ಮಂಗಳೂರು-2, ಇವರ ನ್ಯಾಯಾಲಯ 


ಸಂಖ್ಯೆ: ಡಬ್ಬೂ ಹಿವ:ಎಸ್‌ಆರ್‌-26/2009 ಎಫ್‌, ದಿನಾಂಕ:7ನೇ ನವೆಂಬರ್‌, 2009 
ಅರ್ಜಿದಾರರು ಪ್ರತಿವಾದಿಗಳು 

1) ಬಿಂದು ಆರ್‌. 39 ವರ್ಷ, ಮೃತ ಅನಿಲ್‌ ಸಿ.ವಿ. ವಿರುದ್ಧ 1) ಡಿವಿಜನಲ್‌ ಫೈನಾನ್ಸ್‌ ಮ್ಯಾನೇಜರ್‌ ಸದರ್ನ್‌ ರೈಲ್ವೆ, 
ರವರ ಮಡದಿ. ಪಾಲ್ಗಾಟ್‌. 
2) ಆನಗ ನೃಪತಿ ಸಿ.ಎ. 14 ವರ್ಷ, ಮೃತ ಅನಿಲ್‌ 
ಸಿ.ವಿ. ರವರ ಮಗ. 
3) ಅತುಲ್ಯ ಸಿ.ಎ. 8 ವರ್ಷ, ಮೃತ ಅನಿಲ್‌ ಸಿ.ವಿ. 
ಯವರ ಮಗಳು. 
4) ಜಾನಕಿ ಚಿಕೆ 67 ವರ್ಷ, ಸಿ.ಎಸ್‌. 
ವೇಲಾಯುದನರವರ ಮಡದಿ, ಪ್ರಸವಂ 


ಕುರುಪ್ರಮಾಲ, ಹೆಚ್‌.ಎಂ.ಟಿ. ಕಾಲೋನಿ, ಕಲ್ಪಸೇರಿ, 
ಎರ್ನಾಕುಲಂ ಕೇರಳ-683503. 
ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಬಿಂದು ಆರ್‌. ಇವರು ತಮ್ಮ ಗಂಡನಾದ ಶ್ರೀ ಅನಿಲ್‌ ಸಿ.ವಿ. ಇವರು 1ನೇ 
ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾ೦ಕ:03.06.2009 /: ರಂದು ಅಪಘಾತಕ್ಕೀಡಾಗಿ 
ಮೃತರಾದರೆಂದು ತಿಳಿಸಿ, ಅವಲಂಬಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆಯು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಲ್ಲಿ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ 
ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 

ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಪಿ.ಆರ್‌.1144 ದಕ್ಷಿಣ ಕನ್ನಡ ಉಪವಿಭಾಗ-2, ಮಂಗಳೂರು. 


೪೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಅಧಿಸೂಚನೆ 
ನಂ.ಜಿನಕೋ ಎಸ್‌ಎಲ್‌ಎಂ/ಸಿಆರ್‌99/2008-09, ದಿನಾಂಕ:4ನೇ ನವೆಂಬರ್‌, 2009 

ಶಿವಮೊಗ್ಗ ನಗರಸಭೆ ವ್ಯಾಪ್ತಿಯಲ್ಲಿನ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ ತಗ್ಗಾದ 
ಜಾಗಗಳಿದ್ದು, ಸದರಿ ಪ್ರದೇಶದಲ್ಲಿ ಇರುವ ವಾಸದ ಮನೆಗಳು ಒತ್ತೊತ್ತಾಗಿ ಹಾಗೂ ಜನ ಸಂದಣಿಯಿಂದ ಕೂಡಿದ್ದು, ಹಾಲಿ 
ಇರುವ ಗುಡಿಸಲು/ಕಟ್ಟಡಗಳು ದುರಸ್ಥಿಯಿಲ್ಲದೇ ಕುಡಿಯುವ ನೀರು, ಬೀದಿ ದೀಪ, ರಸ್ತೆ ಚರಂಡಿ, ಶೌಚಾಲಯ ಇತ್ಯಾದಿ 
ಮೂಲಭೂತ ಸೌಕರ್ಯಗಳಿಲ್ಲದೇ ಸದರಿ ಪ್ರದೇಶವು ಮಾಲಿನ್ಯ ಹಾಗೂ ಅನಾರೋಗ್ಯ ವಾತಾವರಣದಿಂದ ಕೂಡಿರುವುದರಿಂದ 
ಈ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳು (ಅಭಿವೃದ್ಧಿ ಮತ್ತು ನಿರ್ಮೂಲನ) ಕಾಯಿದೆ 1973ರ ಕಲಂ (3)ರ 
ಪ್ರಕಾರ ಕೊಳಚೆ ಪ್ರದೇಶವೆಂದು ಘೋಷಿಸಲು ಪ್ರಾಥಮಿಕ ಅಧಿಸೂಚನೆಯನ್ನು ಅಧಿಸೂಚನೆ ನಂ.ಜಿನಕೋ ಎಸ್‌ಎಲ್‌ಎಂ 
ಸಿಆರ್‌99/2008-09 ದಿನಾಂಕ:15.06.2009 ರಂತೆ ಕರ್ನಾಟಕ ರಾಜ್ಯಪತ್ರದ ಭಾಗ 6ರಲ್ಲಿ ದಿನಾಂಕ:23.07.2009ರಂತೆ ಪುಟ 
ಸಂಖ್ಯೆ:694ರಲ್ಲಿ ಪ್ರಕಟಿಸಲಾಗಿದೆ. ಈ ವಿಚಾರದಲ್ಲಿ ಯಾವುದೇ ತಕರಾರು ಬಂದಿಲ್ಲವೆಂದು ವರದಿಯಾಗಿದೆ. ಆಯುಕ್ತರು 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಬೆಂಗಳೂರು ರವರು ದಿನಾಂಕ:05.07.2008ರಲ್ಲಿ ಸಲ್ಲಿಸಿರುವ ಪ್ರಸ್ತಾವನೆಯನ್ನು 
ಅಂಗೀಕರಿಸಲಾಗಿದೆ. 

ಶಿವಮೊಗ್ಗ ನಗರಸಭೆ ವ್ಯಾಪ್ತಿಯ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವು ತಗ್ಗಾದ ಪ್ರದೇಶದಲ್ಲಿದ್ದು, 
ಈ ಪ್ರದೇಶದಲ್ಲಿ ಇರುವ ವಾಸದ ಮನೆಗಳು ಒತ್ತೊತ್ತಾಗಿದ್ದು, ಜನಸಂದಣಿಯಿಂದ ಕೂಡಿದೆ. ಈ ಪ್ರದೇಶದಲ್ಲಿರುವ ಗುಡಿಸಲು/ 
ಷೆಡ್‌ಗಳು ದುರಸ್ಥಿಯಿಲ್ಲದೆ ಕುಡಿಯುವ ನೀರು ಬೀದಿದೀಪ, ರಸ್ತೆ ಚರಂಡಿ ಶೌಚಾಲಯ ಇತ್ಯಾದಿ ಮೂಲಭೂತ 
ಸೌಕರ್ಯಗಳಿಲ್ಲದೆ ಸದರಿ ಪ್ರದೇಶವು ಮಾಲಿನ್ಯ ಹಾಗೂ ಅನಾರೋಗ್ಯ ವಾತಾವರಣದಿಂದ ಕೂಡಿರುವುದು ದೃಢಪಡುವುದರಿಂದ 
ಕರ್ನಾಟಕ ಕೊಳಚೆ ಪ್ರದೇಶಗಳು (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯಿದೆ 1973ರ ಕಲಂ 03ರಂತೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಂಕಜ ಕುಮಾರ ಪಾಂಡೆ, ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆಗಿರುವ ನಾನು ಈ 
ಕೆಳಕಂಡ ಷೆಡ್ಕೂಲ್‌ನಲ್ಲಿನ ಪ್ರದೇಶವನ್ನು ಕೊಳಚೆ ಪ್ರದೇಶವೆಂದು ಘೋಷಿಸುತ್ತೇನೆ. 
































ಷೆಡ್ಯೂಲ್‌ 
ಕ್ರ. | ಪ್ರದೇಶದ ಹೆಸರು | ಪ್ರಸ್ತಾಪಿತ ಪ್ರದೇಶವು ಪ್ರಸ್ನಾಪಿತ ಪ್ರದೇಶವು ಇರುವ ಜಾಗದ ವಿವರ 
ಸಂ. | ಸದರಿ ಪ್ರದೇಶವು ಅರುವ ಜಾಗದ ತಾಲ್ಲೂಕು/ | ವಿಸ್ತೀರ್ಣ ಚಕ್ಕುಬಂದಿ 
ಇರುವ ಸ್ಥಳದ ಮಾಲೀಕರ ಹೆಸರು ಗ್ರಾಮ ಎಕರೆ- 
ವಿವರ ಗುಂಟೆ 
1. | ಶಿವಮೊಗ್ಗ ನಗರದ | ಸರ್ಕಾರಿ ಗ್ರಾಮ ಶಿವಮೊಗ್ಗ 2-34 ಪೂರ್ವಕ್ಕೆ: ಸ.ನಂ.121 ವಿನೋಬನಗರ 
ಕಂಚಿ ಕಾಮಾಕ್ಷಿ | ಠಾಣ ಕಲ್ಲಹಳ್ಳಿ. 10ನೇ ಅಡ್ಡರಸ್ತೆ. 
ನಗರ. ಗ್ರಾಮಠಾಣ ಪಶ್ಚಿಮಕ್ಕೆ: ಸ.ನಂ.3, ವಿನೋಬನಗರ 
1ನೇ ಅಡ್ಡರಸ್ತೆ 
ಉತ್ತರಕ್ಕೆ: ಸರ್ವೆ.ನಂ.1 
ದಕ್ಷಿಣಕ್ಕೆ: ಸರ್ವೆನ೦.3. 
ಶ್ರೀ ಪಂಕಜ್‌ಕುಮಾರ್‌ ಪಾಂಡೆ 
ಪಿ.ಆರ್‌.1145 ಜಿಲ್ಲಾಧಿಕಾರಿ 


ಶ್ರೀ ರಾಮಣ್ಣ ತಂದೆ ಹೊನ್ನಪ್ಪ ಗೌಂಡಿ, ಮತ್ತು 


ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-2, 
ವಿಜಾಪುರ ಜಿಲ್ಲೆ, ವಿಜಾಪುರ 
ಪ್ರಕರಣ ಸಂಖ್ಯೆ: ಕಾಅಬಿ-2:ಕಾನಪ:ಮಪ್ರ-150/2009, ದಿನಾಂಕ:17ನೇ ಅಕ್ಟೋಬರ್‌, 2009 

ಅರ್ಜಿದಾರರು 


ವಿರುದ 
[5 


ಇನ್ನೊಬ್ಬರು, ಸಾ:ವಿರೇಶ ನಗರ, ತಾ: ಮುದ್ದೆಬಿಹಾಳ, 
ಜಿ.ವಿಜಾಪುರ. 


) ದಿ ಮ್ಯಾನೇಜರ್‌, 


ಹೈ 


ಪ್ರತಿವಾದಿಗಳು 


ಕೆ.ಎನ್‌.ಆರ್‌. ಕನಸಕನ್‌ 
ಟ್ರೂ 


ದ್ರಾಬಾದ್‌ ಹಾಲಿ, ದಿ ಮ್ಯಾನೇಜರ್‌, ಕೆ.ಎನ್‌.ಆರ್‌. 


ಕನಷ್ಟಕ್ಷನ್‌ ಲಿ, ಡೋರ್‌ ನಂ.1164, 1ನೇ ಕ್ರಾಸ್‌, 
ಶ್ರೀರಾಮಪೂರ, 2ನೇ ಸ್ಟೇಜ್‌, ಮೈಸೂರು. 

2) ದಿ ಬ್ರಾಂಚ್‌ ಮ್ಯಾನೇಜರ್‌, ನ್ಯೂ ಇಂಡಿಯಾ 
ಇನ್ನೂರೆನ್ಸ್‌ ಕಂ.ಲಿ. ವಿಜಾಪುರ. 





ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೯೧ 





ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಬಸವರಾಜ ತಂದೆ 
ರಾಮಣ್ಣಗೌಂಡಿ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ 
ದಿನಾಂಕ:03.09.2009 ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ 
ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ 
ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ, ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ಅಧಿಕಾರಿ ವ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-2, 
ವಿಜಾಪುರ ಜಿಲ್ಲೆ, ವಿಜಾಪುರ 
ಪ್ರಕರಣ ಸಂಖ್ಯೆ: ಕಾಅಬಿ-2:ಕಾನಪ:ಮಪ್ರ-151/2009, ದಿನಾಂಕ:29ನೇ ಅಕ್ಟೋಬರ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀ ಅಮೀನಪ್ಪ ತಂದೆ ನಾಗೊಪ್ಪ ನಾಯಕರ್‌, ಮತ್ತು ವಿರುದ್ಧ 1) ಮಿ. ಎಸ್‌. ಸತೀಶ ತಂದೆ ಜೆ.ಸುಬ್ರಮಣಿ, 
ಇನ್ನೊಬ್ಬರು, ಸಾ:ಕರಕುರ. ಸಾ:14-1262, ರಾಮ ನಗರ ಕಾಲೋನಿ, 
ತಾ: ಮುದ್ದೆಬಿಹಾಳ, ಜಿ: ವಿಜಾಪುರ. ಚಿತ್ತೂರು (ಆಂಧ್ರಪ್ರದೇಶ). 


2) ದಿ ಬ್ರಾಂಚ್‌ ಮ್ಯಾನೇಜರ್‌, ರಾಯಲ ಸುಂದರಂ 
ಅಲಾಂನ್ಸ್‌ ಇನ್ನೂರೆನ್ಸ್‌ ಕಂ.ಲಿ., ಚೆನ್ನೈ. 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಚರನಪ್ಪ ಆ ಶರಣಪ್ಪ ತಂದೆ 
ಅಮೀನಸಾಬ ನಾಯಿಕರ್‌ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ 
ದಿನಾಂಕ:03.07.2009 ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ 
ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ 
ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ, ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ಅಧಿಕಾರಿ ವ 
ಪಿ.ಆರ್‌.1146 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬಿಜಾಪುರ. 


೪೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ- 2, 
ಬಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರಕರಣ ಸಂಖ್ಯೆ: ಕಾಅಬಿ-2:ಕಾನಪ:ಮಪ್ರ-153/2009, ದಿನಾ೦ಕ:30ನೇ ಅಕ್ಟೋಬರ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಸಯಿದಾ ಗಂಡ ಬಾಬುಸಾಬ ತಾಳಿಕೋಟೆ, ವಿರುದ್ಧ 1) ದಿ ಡಿವಿಜನಲ್‌ ಮ್ಯಾನೇಜರ್‌, ಕೆ.ಎಸ್‌.ಆರ್‌.ಟಿ.ಸಿ. 
ಮತ್ತು ಇತರೆ ಇಬ್ಬರು, ಸಾ:ಬಿಜಾಪುರ. ಸೆಂಟ್ರಲ್‌ ಆಫೀಸ್‌, ತೋರವಿ ರೋಡ್‌, ಬಿಜಾಪುರ. 
ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಬಾಬುಸಾಬ ತಾಳಿಕೋಟೆ 
ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:29.05.2007 ರಂದು 
ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ 
ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ, ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಜಿ. ಸಿದ್ದಲಿಂಗಪ್ಪ ಆಲೂರು 
ಪಿ.ಆರ್‌.1147 ಕಾರ್ಮಿಕ ಅಧಿಕಾರಿ ವ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ- 2, 
ಬಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರಕರಣ ಸಂಖ್ಯೆ: ಕಾಅಬಿ-2:ಕಾನಪ:ಮಪ್ರ-148/2009, ದಿನಾ೦ಕ:21ನೇ ಅಕ್ಟೋಬರ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಮಂದಾ ಗಂಡ ಭಾರತ ಖಂಡೆಕರ್‌, ಮತ್ತು ವಿರುದ್ಧ 1) ಮಿ. ಗುರುರಾಜ ಎಂ. ಗೋನಾಳ, ಸಾ:ಸುಖವಾನಿ 
ಇತರರು, ಸಾ: ತಿಕೋಟಾ, ತಾ:ಜಿ: ಬಿಜಾಪುರ. ಇಂಪಿರಿಯಲ್‌, ಫಾಸೆ-2, ಎ-4, ಬೋರವಾಡಿ ಪಿಂಪ್ರಿ, 


ಜಿ:ಪುಣೆ, (ಮಹಾರಾಷ್ಟ್ರ) 
2) ದಿ ಮ್ಯಾನೇಜರ್‌, ನ್ಯೂ ಇಂಡಿಯಾ ಅಶೂರೆನ್ಸ್‌ 
ಕಂ.ಲಿ., ಬಿಜಾಪುರ. 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಭಾರತ ಸೀದಾ ಖಂಡೆಕರ್‌ 
ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:29.07.2009 ರಂದು 
ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ 
ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿ೦ದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ, ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಜಿ. ಸಿದ್ದಲಿಂಗಪ್ಪ ಆಲೂರು 
ಪಿ.ಆರ್‌.1148 ಕಾರ್ಮಿಕ ಪರಿಹಾರ ಆಯುಕ್ತರು, ಉಪವಿಭಾಗ-2, 
ಬಿಜಾಪುರ ಜಿಲ್ಲೆ, ಬಿಜಾಪುರ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೯೩ 





ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇವರ ನಡೆವಳಿ 

ಸಂ.ಸಿಬ್ಬಂದಿ.ಶಿಸ್ತು.(ಅಗೈಹಾ)25/08-09, ಬೆಂಗಳೂರು, ದಿನಾಂಕ:22ನೇ ಸೆಪ್ಟೆಂಬರ್‌,/4ನೇ ನವೆಂಬರ್‌, 2009 
ವಿಷಯ: ಶ್ರೀ ಮುನಿರಾಜು, ಬಾಂದು ಜವಾನ, ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ-2, 

ಬೆಂಗಳೂರು ಇವರು ಅನಧಿಕೃತ ಗೈರುಹಾಜರಿ ಬಗ್ಗೆ ಶಿಸ್ತು ಕ್ರಮ-ಅಂತಿಮ ಆದೇಶ ಹೊರಡಿಸುವ ಕುರಿತು. 


ಉಲ್ಲೇಖ: 1) ಗೈರು ಹಾಜರಾದ ಬಗ್ಗೆ ಪತ್ರಿಕಾ ಪ್ರಕಟಣೆ ದಿನಾಂಕ:06.09.2008. 
2) ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರ ಮಾಪನ ದಕ್ಷಿಣ ವಲಯ, ಬೆಂಗಳೂರು ಇವರ ಕಾರಣ 
ಕೇಳಿ ನೋಟೀಸ್‌ ಸಂಖ್ಯೆ: ಸಿಬ್ಬಂದಿ.ಅನಗೈ-27/05-06, ದಿನಾಂಕ:10.10.2008, 20.03.2009 ಮತ್ತು 
05.05.2009. 
3) ಸರ್ಕಾರದ ಸುತ್ತೋಲೆ ಸಂಖ್ಯೆ; ಸಿಆಸುಇ 18 ಸೇಇವಿ 2001 ದಿನಾ೦ಕ:14.09.2001. 
ಪ್ರಸ್ತಾವನೆ: 

ಶ್ರೀ ಮುನಿರಾಜು, ಬಾಂದು ಜವಾನ, ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ-2, 
ಬೆಂಗಳೂರು ಕಛೇರಿಯಲ್ಲಿ ದಿನಾಂಕ:27.08.1998ರ ಪೂರ್ವಾಹ್ನದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು, ಜನವರಿ 2003 ರಿಂದ 
ಹಿಂದಿನ ಭೂದಾಖಲೆಗಳ ಜಂಟಿ ನಿರ್ದೇಶಕರು, ಬೆಂಗಳೂರು ರವರ ಮೌಖಿಕ ಆದೇಶದಂತೆ ಕಾರ್ಯದರ್ಶಿಗಳು, ಕಂದಾಯ 
ಇಲಾಖೆ, ಬೆಂಗಳೂರು ಕಛೇರಿಗೆ ನಿಯೋಜನೆ ಮಾಡಿದಂತೆ ನೌಕರರು ನಿಯೋಜನೆಗೊಂಡ ಕಛೇರಿಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು, ಈ ಬಗ್ಗೆ ವಿಶೇಷ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿಯವರ ಆಪ್ತ ಸಹಾಯಕರು ಕಂದಾಯ 
ಇಲಾಖೆ (ಭೂಮಿ) ಇವರು ಏಪ್ರಿಲ್‌ 2003 ರಿಂದ ಸೆಪ್ಟೆಂಬರ್‌ 2003 ರವರೆಗೆ, ಹಾಗೂ ಜನವರಿ 2004 ರಿಂದ ಫೆಬ್ರವರಿ 
2004ರವರೆಗೆ ಮಾತ್ರ ಹಾಜರಾತಿ ಪತ್ರವನ್ನು ನೀಡಿರುತ್ತಾರೆ. ಈ ಬಗ್ಗೆ ಕಾರ್ಯದರ್ಶಿಗಳ ಆಪ್ತ ಸಹಾಯಕರವರು 
ದಿನಾ೦ಕ:01.04.2004 ರಿಂದ ಗೈರುಹಾಜರಾಗಿರುತ್ತಾರೆ ಎಂದು ಮೌಖಿಕವಾಗಿ ತಿಳಿಸಿರುತ್ತಾರೆಂದು ಭೂದಾಖಲೆಗಳ ಉಪ 
ನಿರ್ದೇಶಕರು, ನಗರಮಾಪನ, ಬೆಂಗಳೂರು ಇವರು ವರದಿ ನೀಡಿರುತ್ತಾರೆ. ಹಾಗೂ ಸದರಿ ನೌಕರರಿಗೆ ಏಪ್ರಿಲ್‌ 2004 ರಿಂದ 
ವೇತನವನ್ನು ಡ್ರಾ ಮಾಡಿಕೊಟ್ಟಿರುವುದಿಲ್ಲ. ಕಾರಣ ಹಾಜರಾತಿ ಪ್ರಮಾಣ ಪತ್ರ ಸಲ್ಲಿಸದೆ ಗೈರುಹಾಜರಾದ ಕಾರಣ, ನೌಕರರು 
ಅನಧಿಕೃತ ಗೈರುಹಾಜರಾದ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗದೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಇರುವುದರಿಂದ 
ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರಮಾಪನ, ದಕ್ಷಿಣ ವಲಯ, ಬೆ೦ಗಳೂರು ಇವರು ಆರೋಪ ಪಟ್ಟಯನ್ನು 
ಉಲ್ಲೇಖ (1)ರ ದಿನಾಂಕ:10.10.2008ರ ಪ್ರಕಾರ ಹೊರಡಿಸಿ ನೌಕರರ ಮನೆಯ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ 
ರವಾನಿಸಿದ್ದು, ಸದರಿ ಲಕೋಟೆಯು “ನೌಕರರು ತಿರಸ್ಕರಿಸಿರುತ್ತಾರೆ” ಎಂಬ ಅಂಚೆ ಇಲಾಖೆಯ ಷರಾದೊಂದಿಗೆ ವಾಪಸ್ಸು 
ಬಂದಿರುವ ಕಾರಣ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ-2 ಬೆಂಗಳೂರು ಇವರ ಮುಖಾಂತರ 
ಜಾರಿ ಮಾಡಿಸಲಾಗಿರುತ್ತದೆ. ಅದರಂತೆ ನೌಕರರ ವಿರುದ್ಧ ಮಾಡಲಾದ ಆರೋಪ ಈ ಕೆಳಕಂಡಂತೆ ಪುನರುಚ್ಛರಿಸಿದೆ. (ಸದರಿ 
ನೌಕರರನ್ನು ಇನ್ನು ಮುಂದೆ ಆಪಾದಿತ ನೌಕರರೆಂದು ಕರೆಯಲಾಗಿದೆ) 
ಆರೋಪ: 

“ಶ್ರೀ ಮುನಿರಾಜು, ಬಾಂದು ಜವಾನರು, ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ-2, 
ಬೆಂಗಳೂರು ಕಛೇರಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ನೀವು ದಿನಾಂಕ:01.10.2004 ರಿಂದ ಇಲ್ಲಿಯವರೆಗೂ ಯಾವುದೇ 
ವಿಧವಾದ ರಜೆಯನ್ನು ಮಂಜೂರು ಮಾಡಿಸಿಕೊಳ್ಳದೆ, ಹಾಗೂ ಯಾವುದೇ ಮಾಹಿತಿ ನೀಡದೆ ಅನಧಿಕೃತವಾಗಿ ಕರ್ತವ್ಯಕ್ಕೆ 
ಗೈರುಹಾಜರಾಗಿರುತ್ತೀರಿ. 

ನಿಮಗೆ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ-2, ಬೆಂಗಳೂರು ಕಛೇರಿಯಿಂದ ಜ್ಞಾಪನ 
ಪತ್ರದ ಸಂಖ್ಯೆ:53/2004-05 ದಿನಾಂಕ:26.10.2004, 09.11.2004, 19.02.2005 ಮತ್ತು 13.04.2005 ರಂದು ಅಂಚೆ 
ಮೂಲಕ ರವಾನಿಸಲಾಗಿದೆ. ದಿನಾಂಕ:17.08.2005 ರಂದು ಭೂದಾಖಲೆಗಳ ಉಪ ನಿರ್ದೇಶಕರು, ನಗರಮಾಪನ, 
ಬೆ೦ಗಳೂರು ಕಛೇರಿಯಿಂದ ನೋಂದಣಿ ಅಂಚೆ ಮೂಲಕ ನೋಟೀಸು ನೀಡಲಾಗಿದೆ. ಆದರೂ ಕರ್ತವ್ಯಕ್ಕೆ ಹಾಜರಾಗದೆ 
ಅನಧಿಕೃತ ಗೈರುಹಾಜರಾಗಿರುತ್ತೀರಿ. ನೀವು ಮೇಲಾಧಿಕಾರಿಗಳ ಆದೇಶವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಅಶಿಸ್ತನ್ನು 
ಪ್ರದರ್ಶಿಸಿ ಒಬ್ಬ ಸರ್ಕಾರಿ ನೌಕರನಿಗೆ ತರವಲ್ಲದ ರೀತಿಯಲ್ಲಿ ವರ್ತಿಸಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮಗಳನ್ವಯ ಶಿಸ್ತು ಕ್ರಮ ಜರುಗಿಸಲು ಅನುವು 
ಮಾಡಿಕೊಟ್ಟಿರುವುದರಿಂದ ಈ ದೋಷಾರೋಪಣೆ.” 

ಆಪಾದಿತ ನೌಕರರು ದಿನಾಂಕ:10.11.2008 ರಂದು ಆರೋಪ ಪಟ್ಟಿಯನ್ನು ಸ್ವೀಕರಿಸಿ, ಯಾವುದೇ ಹೇಳಿಕೆಯನ್ನು 
ನೀಡದೆ ಇರುವ ಕಾರಣ, ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರಮಾಪನ, ದಕ್ಷಿಣ ವಲಯ ಇವರು ಸಾಕ್ಷಿದಾರರನ್ನು 
ಹಾಜರುಪಡಿಸಿಕೊಂಡು, ಏಕಪಕ್ಷೀಯವಾಗಿ ವಿಚಾರಣೆಯನ್ನು ನಡೆಸಿ, ಆಪಾದಿತ ನೌಕರರು, ಅನಧಿಕೃತ ಗೈರುಹಾಜರಿಯಲಿಯೇ 
ಮುಂದುವರೆದಿರುವುದರಿಂದ ಆರೋಪ ಸಾಬೀತಾಗಿದೆ ಎಂದು ಅಭಿಪ್ರಾಯವನ್ನು ಪಟ್ಟಿರುತ್ತಾರೆ. ನಂತರ ಎರಡನೇ ಕಾರಣ 


೪೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಕೇಳಿ ನೋಟೀಸಿನೊಂದಿಗೆ ವಿಚಾರಣಾ ವರದಿಯನ್ನು ದಿನಾಂಕ:20.03.2009ರಂದು ನೀಡಲಾಗಿದ್ದು, ಸದರಿ ನೋಟೀಸನ್ನು 
ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ-2 ಬೆಂಗಳೂರು ಇವರ ಕಛೇರಿಯ ನೌಕರರಾದ ಶ್ರೀ 
ಬಿ.ಎಂ. ಬಸವರಾಜು, ಬಾಂದು ಜವಾನ ಇವರ ಮುಖಾಂತರ ಆಪಾದಿತ ನೌಕರರಿಗೆ ಜಾರಿ ಮಾಡಲು ಕಳುಹಿಸಿದಂತೆ, 
ಆಪಾದಿತ ನೌಕರರು ಊರಿನಲ್ಲಿರುವುದಿಲ್ಲ ಎಂದು ಅಲ್ಲಿನ ಜನರು ತಿಳಿಸಿದ ಕಾರಣ ಅವರು ಮನೆಯ ಬಾಗಿಲಿಗೆ 
ದಿನಾ೦ಕ:14.04.2009ರಂದು ಅಂಟಿಸಿ ಬಂದಿರುತ್ತಾರೆ. ಈ ಬಗ್ಗೆ ಯಾವುದೇ ಪ್ರತಿರಕ್ಷಣಾ ಹೇಳಿಕೆಯನ್ನು ಸಲ್ಲಿಸದೆ ಇರುವ 
ಕಾರಣ, ಆಪಾದಿತ ನೌಕರರಿಗೆ ಸರ್ಕಾರಿ ಕೆಲಸ ನಿರ್ವಹಿಸುವಲ್ಲಿ ಯಾವುದೇ ಶ್ರದ್ಧೆ, ಆಸಕ್ತಿ ಇಲ್ಲದಿರುವುದು ಕಂಡುಬರುತ್ತಿದ್ದು, 
ಸರ್ಕಾರಿ ಕೆಲಸಕ್ಕೆ ಇಲ್ಲಿಯವರೆವಿಗೂ ಅನಧಿಕೃತ ಗೈರುಹಾಜರಾಗಿರುವುದರಿಂದ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಯ 
ನಿಯಮ 108ನ್ನು ಆಕರ್ಷಿಸಿರುವ ಹಿನ್ನೆಲೆಯಲ್ಲಿ ಆಪಾದಿತ ನೌಕರರು ಗಂಭೀರ ಸ್ವರೂಪದ ದುರ್ವರ್ತನೆ ಎಸಗಿರುತ್ತಾರೆ. 

ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ 1958ರ ನಿಯಮ 108ರ ಪ್ರಕಾರ ಸರ್ಕಾರವು ಪ್ರಕರಣದ ವಿಶೇಷ 
ಸಂದರ್ಭಗಳಿಂದಾಗಿ ಅನ್ಯಥಾ ನಿರ್ಣಯಿಸದ ಹೊರತು 4 ತಿ೦ಗಳು ಹಾಗೂ ಹೆಚ್ಚಿನ ಅವಧಿಗೆ ರಜೆ ಪಡೆದುಕೊಳ್ಳದೇ ಕರ್ತವ್ಯಕ್ಕೆ 
ವಿಮುಖರಾಗಿ ಗೈರುಹಾಜರಾಗುವ ಸರ್ಕಾರಿ ನೌಕರರನ್ನು ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) 1957ರ ನಿಯಮಾವಳಿಯಲ್ಲಿ ನಮೂದಿಸಲಾದ ಕಾರ್ಯವಿಧಾನವನ್ನನುಸರಿಸಿ, ಸೇವೆಯಿಂದ ವಜಾ 
ಮಾಡಬಹುದಾಗಿರುತ್ತದೆ. ಅಥವಾ ಸೇವೆಯಿಂದ ತೆಗೆದುಹಾಕಬಹುದಾಗಿರುತ್ತದೆ. ಆದಕಾರಣ ಆಪಾದಿತ ನೌಕರರು 2004 ರಿಂದ 
ಇಲ್ಲಿಯವರೆವಿಗೂ ಅನಧಿಕೃತ ಗೈರುಹಾಜರಾಗಿರುವುದರಿ೦ದ ತೀವ್ರತರನಾದ ದುರ್ವರ್ತನೆ ಆಗಿರುವುದರಿಂದ ಹಾಗೂ ಅವರ 
ಎರುದ್ಧ ಮಾಡಲಾದ ಆರೋಪವು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಆಪಾದಿತರಿಗೆ ಕಠಿಣ ದಂಡನೆ ವಿಧಿಸುವುದು ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜೀವ್‌ ಚಾವ್ಲಾ, ಭಾ.ಆ.ಸೇ. ಆಯುಕ್ತರು, ಭೂಮಾಪನ 
ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಆದ ನಾನು ಈ ಪ್ರಕರಣದ ವಿಚಾರಣಾ ವರದಿ ಮತ್ತು 
ದಾಖಲೆಗಳನ್ನು ಪರಿಶೀಲಿಸಲಾಗಿ, ಆಪಾದಿತ ನೌಕರರು ಏಪ್ರಿಲ್‌ 2004 ರಿಂದ ಅಂದರೆ ನಿಯೋಜನೆಗೊಂಡ 
ಕಛೇರಿಯಿಂದಲೂ ಸಹ ಗೈರುಹಾಜರಾಗಿ ನಂತರ ಅಕ್ಟೋಬರ್‌ 2004 ರಿಂದ ಇಲ್ಲಿಯವರೆವಿಗೂ ಗೈರುಹಾಜರಾಗಿರುವುದು 
ಕಂಡುಬಂದಿದ್ದು, ಆಪಾದಿತ ನೌಕರರಿಗೆ ಕರ್ತವ್ಯಕ್ಕೆ ಹಾಜರಾಗುವಂತೆ ಸಾಕಷ್ಟು ಅವಕಾಶಗಳನ್ನು ನೀಡಿದ್ದರೂ ಸಹ ಕರ್ತವ್ಯಕ್ಕೆ 
ಹಾಜರಾಗದೆ ಅನಧಿಕೃತ ಗೈರುಹಾಜರಿಯಲ್ಲಿಯೇ ಮುಂದುವರೆದಿರುವುದರಿಂದ ಸದರಿಯವರಿಗೆ ಸರ್ಕಾರಿ ಕೆಲಸ 
ನಿರ್ವಹಿಸುವಲ್ಲಿ ಶ್ರದ್ದೆ, ಆಸಕ್ತಿ ಇಲ್ಲದಿರುವುದರಿಂದ ಶ್ರೀ ಮುನಿರಾಜು, ಬಾ೦ದು ಜವಾನ ಇವರನ್ನು ಮುಂದುವರೆಸುವುದು 
ಸೂಕ್ತವಲ್ಲವೆಂದು ಅಭಿಪ್ರಾಯಪಟ್ಟು ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿ 1957 ರ ನಿಯಮ 9(3) ರೊಂದಿಗೆ ಓದಿಕೊಂಡ ನಿಯಮ 8(೪i) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಮುನಿರಾಜು, ಬಾಂದು ಜವಾನ, ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ, ತಂಡ-2, 
ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾ ಮಾಡಿ ಆದೇಶಿಸಿದ್ದೇನೆ. 

ಆಯುಕ್ತರು, 
ಪಿ.ಆರ್‌.1149 ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳು, ಬೆ೦ಗಳೂರು. 
ಮಹಾನಗರ ದಂಡಾಧಿಕಾರಿಗಳ ಕಛೇರಿ, 1ನೇ ಸಂಚಾರಿ ನ್ಯಾಯಾಲಯ ಮೆಯೋಹಾಲ್‌, ಬೆಂಗಳೂರು ನಗರ 
ದಿನಾಂಕ:29ನೇ ಅಕ್ಟೋಬರ್‌, 2009 

ವಿಷಯ: ಬೆ೦ಗಳೂರು ನಗರ ವಿವೇಕನಗರ ಪೊಲೀಸ್‌ ಠಾಣೆಯಲ್ಲಿ ವಾರಸುದಾರರು ಪತ್ತೆಯಾಗದೆ ಇರುವ 

ವಾಹನಗಳ ವಾರಸುದಾರರ ಪತ್ತೆಗಾಗಿ. 

ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದೇಶಿಸಿರುವುದೇನೆಂದರೆ, ವಿವೇಕನಗರ ಪೊಲೀಸ್‌ ಠಾಣೆ 
ಮೊಕದ್ದಮೆಗಳಲ್ಲಿ ವಾರಸುದಾರರು ಇಲ್ಲದೆ ಕೆಳಗೆ ನಮೂದಿಸಿರುವ ಮಾಲುಗಳನ್ನು ನಮೂದು ಮಾಡಿರುವ ಪಿ.ಎಫ್‌.ಗಳಲ್ಲಿ 
ಅಳವಡಿಸಿದ್ದು, ಇವುಗಳನ್ನು ಬೆ೦ಗಳೂರು ನಗರದ ಪೊಲೀಸ್‌ ಠಾಣೆಗಳಿಗೆ ಸುತ್ತೋಲೆಗಳನ್ನು ಕಳುಹಿಸಿದ್ದು. ಸದರಿ ಪೊಲೀಸ್‌ 
ಠಾಣೆಗಳ ಯಾವುದೇ ಪ್ರಕರಣದಲ್ಲಿ ಸಂಬಂಧಪಟ್ಟಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಮೋಟಾರ್‌ ಸೈಕಲ್‌ಗಳ ಬಗ್ಗೆ ಪೊಲೀಸ್‌ 
ಕಮೀಷನರ್‌ ಕಛೇರಿಯಲ್ಲಿರುವ ವಾಹನಗಳ ಕಿಟಕಿ ವಿಭಾಗ ಮತ್ತು ಆರ್‌.ಟಿ.ಓ.ಗಳಿಂದ ವಿವರಗಳನ್ನು ಪಡೆದಿದ್ದು, ಅವರುಗಳ 
ವಿಳಾಸವನ್ನು ಪತ್ತೆ ಹಚ್ಚಲಾಗಿ ಯಾವುದೇ ವಿವರಗಳು ಸಿಕ್ಕಿರುವುದಿಲ್ಲ. ಅಲ್ಲದೆ ಇಲ್ಲಿಯತನಕ ಮಾಲುಗಳನ್ನು ಕಳೆದುಕೊಂಡವರು 
ಯಾವುದೇ ಪೊಲೀಸ್‌ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುವುದಿಲ್ಲ. ಅಮಾನತ್ತು ಪಡಿಸಿದ ವಸ್ತುಗಳು ಠಾಣೆಯ ಆವರಣದಲ್ಲಿ 
ಇದ್ದು ನಾಶವಾಗುವ ಸಂಭವ ಇರುವುದರಿಂದ ಕೆಳಗೆ ನಮೂದಿಸಿರುವ ಮಾಲುಗಳನ್ನು ಕರ್ನಾಟಕ ರಾಜ್ಯ ಗೆಜೆಟ್‌ನಲ್ಲಿ 
ಪ್ರಕಟಿಸಲು ಆದೇಶಿಸಲಾಗಿದೆ. 


ಭಾಗ-೩ 


ಸಿಮಿಸ್‌ ನಂ./ 
ಮೊ.ಸಂ. ಕಲಂ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ 


ಪಿ.ಎಫ್‌.ನಂ.೬ 
ದಿನಾಂಕ 


೪೧೯೫ 
ಮಾಲುಗಳ ವಿವರ 





=| la 


25509 ಕಲಂ 
75 ಕೆ.ಪಿ.ಆಕ್ಟ್‌ 


86/09 
17.06.09 


1. T.N.S.XL. Super No. KA-04-EG-9818, 
Chassis No. MD62AD1941C55269 
Engine No. ೦೦1೦41104688, 

2. Freedom M/C DL, 75 V-5799, 
Chassis No.C7LK170932, 

Engine No.E55LK190892 

3. Suzuki Samurai No. KA-27-E-1857 
Chassis No.1201F318850, 

Engine No.1201M325305 

4. KB-100 M/C No.KA-05-H-1404, 
Chassis No.C30BM023294, 

Engine No.E30BM023108 

5. Bajaj Calibar M/C No.KA-05-EC-2353 
Chassis No.DDFBFK 53673 

Engine No.DDMBFK 50840. 





27709 ಕಲಂ 
75 ಕೆ.ಪಿ. ಆಕ್ಟ್‌ 


92/09 
29.06.09 


1. TN.S.Scooty Pept No.KA-03-EN-2012, 
Chassis No.ಕಂಡುಬರುತ್ತಿಲ್ಲಾ 

Engine No. OGIE 42101297. 

2. Kinetic Honda No.KA-05-S-8635, 
Chassis No.MM680873, 

Engine No.684316NIVMM. 

3. Yamaha RX 100 M/C. No.KA-03-E-1423 
Chassis No.lLl 178505 

Engine 110.11 178505. 

4. Kinetic Honda No.KA-03-Q-1307, 
Chassis No. ಉಜ್ಜಿರುತ್ತೆ. 

Engine No. 549848 NISELK, 

5. Suzuki Samurai M/C No.KA-04-EA-1907, 
Chassis No.7104F897530 

Engine No.7104M950942 











30909 ಕಲಂ 





115/09 
27.07.09 





1. Kinetic Honda No.KA-01-Q-2065 
Chassis No. JFH325090, 

Engine No.315388 NIEH, 

2. Suzuki Samurai M/C No.KA-03-V-2255, 
Chassis No.770F901581, 

Engine No.770M947528, 

3. Yamaha Rx100 M/C. CKS-4403, 
Chassis No.30C072301, 

Engine No.304071545 

4. Kinetic Style No.KA-03-EL-4132, 
Chassis No. ಉಜ್ಜಿರುತ್ತೆ. 

Engine No.CA30000101, 

5. Yamaha Rx100 M/C. No.KA-51-EG-6312. 
Chassis No.lLl 184637, 

Engine 110.11 184637 

6. Yamaha Rx100 M/C No.KL-09, G-9049, 
Chassis No. 11005672, 

Engine No.IL1005672. 








೪೧೯೬ 


ಕ್ರ. 
ಸಂ. 


ಸಿಮಿಸ್‌ ನಂ./ 
ಮೊ.ಸಂ.& ಕಲಂ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ 


ಪಿ.ಎಫ್‌.ನಂ.೬ 
ದಿನಾಂಕ 


ಭಾಗ-೩ 
ಮಾಲುಗಳ ವಿವರ 





315/09 ಕಲಂ 


75 ಕೆ.ಪಿ. ಆಕ್‌ 
ಊ 


116/09 
01.08.09 


1. Honda Active No.KA-03-EQ-4764, 
Chassis No.IME4JF085L48620510, 
Engine No.JFO8E0638599 

2. Hero Honda Splender No.KA-04-EB-7775 
Chassis No.97E19F09202, 

Engine No.97F190E9202 

3. Bajaj Chetak No.CKW-8271, 

Chassis No. ಕಂಡುಬಂದಿರುವುದಿಲ್ಲ. 

Engine No.W06E0077216. 

4. Kawasaki Bajaj RTZ M/C, No.CKN-8015, 
Chassis No.30CD50992, 

Engine No. 30E049347, 

5.Yamaha Rx100 M/C No.KA-02-H-8379, 
Chassis No.980ILI5154649, 

Engine No.IL15154649, 

6. Suzuki M/C No.KA-02-K-6294, 
Chassis No.30096795, 

Engine No.30E065084, 

7. Honda Active No.KA-33-E-2893. 
Chassis No.396H10F 02861, 

Engine No.96H10E080027, 

8. Hero Honda Winner No.KA-04-R-2515, 
Chassis No.0E001535, 

Engine No.MD 3964621, 











33709 ಕಲಂ 


75 ಕೆ.ಪಿ. ಆಕ್‌ 
ಊ 





120/09 
17.08.09 





1. Kinetic Honda No.GJ-01-AD-9980, 

2. Kawasaki Bajaj No.KA-01-E-439, 

3. Bajaj Pulsar No.KA-41-E-2844, 

4. Suzuki Samurai, No.KA-01-L-96. 

5. TVS Champ No.KA-03-S-4476, 

6. Kinetic Honda No.KA-03-J-1415, 

7. Hero Puch No.KA-03-S-1687, 

8. Bajaj Priya Scooter No.KA-03-E-1523. 





ಈ ಮೇಲ್ಕಂಡ ಮಾಲುಗಳಿಗೆ ಸಂಬಂಧಿಸಿದಂತೆ ವಾರಸುದಾರರ ಪತ್ತೆ ಸಂಬಂಧ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆ 
ಮಾಡಲು ಈ ಮೂಲಕ ಆದೇಶಿಸಲಾಗಿದೆ. 


ಪಿ.ಆರ್‌.1153 


ಶ್ರಿ 


ಮಹಾನಗರ ದಂಡಾಧಿಕಾರಿಗಳು, 
1ನೇ ಸಂಚಾರಿ ನ್ಯಾಯಾಲಯ, ಬೆಂಗಳೂರು ನಗರ. 





ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೯೭ 





ಆರ್ಥಿಕ ಇಲಾಖೆ 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಆಇ 15 ಸಉಲಾ 2009, ಬೆಂಗಳೂರು, ದಿನಾಂಕ:6ನೇ ನವೆಂಬರ್‌, 2009 
ವಿಷಯ: ದಿನಾಂಕ:01.01.2009ರಲ್ಲಿದ್ದಂತೆ ಬಂಡವಾಳ ಹೂಡಿಕೆ ಮಾಹಿತಿ ನಿರ್ವಹಣೆ ಹಾಗೂ ವಸೂಲಾತಿ, ಸಣ್ಣ 
ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರ ವೃಂದದ ಅಂತಿಮ 
ಜೇಷ್ಠತಾ ಪಟ್ಟಿ ಪ್ರಚುರಪಡಿಸುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಅಧಿಕೃತ ಜ್ಞಾಪನ ಪತ್ರ ಸಂಖ್ಯೆ; ಆಇ 40 ಸಉಲಾ 2008, ದಿನಾಂಕ:22.08.2008. 
2) ಬಂಡವಾಳ ಹೂಡಿಕೆ ಮಾಹಿತಿ ನಿರ್ವಹಣೆ ಹಾಗೂ ವಸೂಲಾತಿ, ಸಣ್ಣ ಉಳಿತಾಯ ಮತ್ತು ರಾಜ್ಯ 
ಲಾಟರಿ ಇಲಾಖೆಯ ನಿರ್ದೇಶಕರ ಪತ್ರ ಸಂಖ್ಯೆ: ಸಉಸಿ(3)90/ 2008-09, ದಿನಾ೦ಕ:11.02.2009. 
3) ಸರ್ಕಾರದ ಅಧಿಕೃತ ಜ್ಞಾಪನಾ ಸಂಖ್ಯೆ: ಆಇ 15 ಸಉಲಾ 2009, ದಿನಾ೦ಕ:24.06.2009. 
4) ಬಂಡವಾಳ ಹೂಡಿಕೆ ಮಾಹಿತಿ ನಿರ್ವಹಣೆ ಹಾಗೂ ವಸೂಲಾತಿ, ಸಣ್ಣ ಉಳಿತಾಯ ಮತ್ತು ರಾಜ್ಯ 
ಲಾಟರಿ ಇಲಾಖೆಯ ನಿರ್ದೇಶಕರ ಪತ್ರ ಸಂಖ್ಯೆ ಸಉಸಿ (3)90/ 2008-09, ದಿನಾಂಕ:09.09.2009 
ಮತ್ತು 08.10.2009. 
ಮೇಲೆ ಉಲ್ಲೇಖ (1ರಲ್ಲಿ ನಮೂದಿಸಿದ ಅಧಿಕೃತ ಜ್ಞಾಪನದಲ್ಲಿ ಬಂಡವಾಳ ಹೂಡಿಕೆ ಮಾಹಿತಿ ನಿರ್ವಹಣೆ ಹಾಗೂ 
ವಸೂಲಾತಿ, ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆಯಲ್ಲಿ ದಿನಾಂಕ:01.01.2008 ರಲ್ಲಿದ್ದಂತೆ ಸಹಾಯಕ 
ನಿರ್ದೇಶಕರ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಚುರಪಡಿಸಲಾಗಿದೆ. 
ಮೇಲೆ ಉಲ್ಲೇಖ (2)ರಲ್ಲಿ ನಮೂದಿಸಿದ ಪತ್ರದಲ್ಲಿ ಬಂಡವಾಳ ಹೂಡಿಕೆ ಮಾಹಿತಿ ನಿರ್ವಹಣೆ ಹಾಗೂ ವಸೂಲಾತಿ, 
ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆಯಲ್ಲಿ ದಿನಾಂಕ:01.01.2009ರಲ್ಲಿದ್ದಂತಹ ಸಹಾಯಕ ನಿರ್ದೇಶಕರ ವೃಂದದ 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ಪ್ರಕಟಿಸಲು ನಿರ್ದೇಶಕರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಹಾಗೂ ಉಲ್ಲೇಖ (3)ರಲ್ಲಿ ನಮೂದಿಸಿದ 
ಅಧಿಕೃತ ಜ್ಞಾಪನದಲ್ಲಿ ಸಹಾಯಕ ನಿರ್ದೇಶಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ಪ್ರಕಟಿಸಿ ಈ ಕುರಿತು 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 30 ದಿನಗಳ ಒಳಗೆ ಸಲ್ಲಿಸಲು ಸೂಚಿಸಲಾಗಿತ್ತು. 
ಮೇಲೆ (4) ರಲ್ಲಿ ನಮೂದಿಸಿದ ದಿನಾಂಕ:09.09.2009ರ ಪತ್ರದಲ್ಲಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಬಗ್ಗೆ ಶ್ರೀ ಜಿ.ಕೆ. 
ಗೌಡರ್‌, ಸಹಾಯಕ ನಿರ್ದೇಶಕರು, ಬಾಗಲಕೋಟೆ, ರವರು ತಮ್ಮ ಜನ್ಮ ದಿನಾ೦ಕ ತಪ್ಪಾಗಿ ನಮೂದಿಸಲಾಗಿದ್ದು, ಇದನ್ನು 
ದಿನಾಂಕ:26.06.1960 ಎಂದು ಬದಲಾಯಿಸುವಂತೆ ಮನವಿ ಸಲ್ಲಿಸಿದ್ದು, ಉಳಿದಂತೆ ಯಾವುದೇ ಅಧಿಕಾರಿಗಳಿಂದ ಆಕ್ಷೇಪಣೆ 
ವ್ಯಕ್ತವಾಗಿಲ್ಲವೆಂದು ತಿಳಿಸಿ ದಿನಾಂಕ:01.01.2009ರಲ್ಲಿದ್ದಂತೆ ಸಹಾಯಕ ನಿರ್ದೇಶಕರುಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 
ಪ್ರಕಟಿಸಲು ನಿರ್ದೇಶಕರು ಕೋರಿದ್ದಾರೆ. ದಿನಾ೦ಕ:08.10.2009ರ ಪತ್ರದಲ್ಲಿ ನಿರ್ದೇಶಕರು, ಶ್ರೀ ಜಿ.ಕೆ. ಗೌಡರ್‌ರವರ ಜನ್ಮ 
ದಿನಾಂಕದ ದೃಢೀಕೃತ ದಾಖಲೆಯನ್ನು ಸರ್ಕಾರಕ್ಕೆ ಒದಗಿಸಿದ್ದಾರೆ. 
ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಬ೦ಡವಾಳ ಹೂಡಿಕೆ ಮಾಹಿತಿ ನಿರ್ವಹಣೆ ಹಾಗೂ ವಸೂಲಾತಿ, ಸಣ್ಣ 
ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆಯಲ್ಲಿ ದಿನಾಂಕ:01.01.2009 ರಲ್ಲಿದ್ದಂತೆ ಸಹಾಯಕ ನಿರ್ದೇಶಕರುಗಳ ಅಂತಿಮ 


$ 
ಜೇಷ್ಠತಾ ಪಟ್ಟಿಯನ್ನು ಕೆಳಗಿನಂತೆ ಪ್ರಕಟಿಸಲಾಗಿದೆ. 
































ಕ್ರ ಅಧಿಕಾರಿಗಳ ಹೆಸರು ಜನ್ಮ ದಿನಾಂಕ ಸರ್ಕಾರಿ ಸೇವೆಗೆ | ಪ್ರಸ್ತುತ ಕಾರ್ಯ ಅರ್ಹತಾ 
ಸಂ. ಶ್ರೀ/ ಶ್ರೀಮತಿ ಸೇರಿದ ದಿನಾಂಕ | ನಿರ್ವಹಿಸುತ್ತಿರುವ ದಿನಾಂಕ 
ದಿನಾಂಕ 

1. | ಜಿ.ಎಂ. ಶೆಡೋಳೆ 25.09.1952 25.11.1977 11.12.1988 11.12.1988 
2. | ಪಿ. ದೇವೇಂದ್ರಸ್ವಾಮಿ 08.09.1951 05.11.1981 01.04.1990 01.04.1990 
3. ಸಿ. ಕೃಷ್ಣಪ್ಪ 09.06.1955 01.10.1981 01.04.1990 01.04.1990 
4. |ಹೆಚ್‌. ರುದಪ್ಪ 01.06.1954 27.03.1984 01.06.1992 01.06.1992 
5. ಟಿ. ಪುಟ್ಟಸ್ವಾಮಿ 01.05.1954 01.12.1983 28.05.1992 28.05.1992 
6. | ಮಹದೇವ ಮಡಿವಾಳ 01.04.1953 11.07.1985 17.11.1992 16.11.1992 
7. | ಎಲ್‌. ರಂಗಯ್ಯ 29.09.1962 02.09.1985 11.07.1993 11.07.1993 
8. | ಶಂಕರ್‌ ಭೀ. ನಾಯಕವಾಡಿ 20.05.1958 30.03.1984 04.08.1995 04.08.1995 
9. | ಶಿವಾನಂದ 18.05.1955 03.04.1984 04.08.1995 04.08.1995 

















































































































೪೧೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 
ಕ. ಅಧಿಕಾರಿಗಳ ಹೆಸರು ಜನ್ಮ ದಿನಾಂಕ ಸರ್ಕಾರಿ ಸೇವೆಗೆ | ಪ್ರಸ್ತುತ ಕಾರ್ಯ ಅರ್ಹತಾ 
ಸಂ. ಶ್ರೀ/ ಶ್ರೀಮತಿ ಸೇರಿದ ದಿನಾಂಕ | ನಿರ್ವಹಿಸುತ್ತಿರುವ ದಿನಾಂಕ 

ದಿನಾಂಕ 
10. ಕೆ. ಸಿದ್ದಪ್ಪ 07.10.1956 26.03.1984 04.12.1995 04.12.1995 
11. | ಎಂ.ಕೆ. ಹೆಗಡೆ 14.06.1959 03.04.1984 04.12.1995 04.12.1995 
12. | ಎಂ.ಬಿ. ಸಿದ್ದರಾಜು 08.05.1952 30.09.1985 20.12.1995 04.12.1995 
13. | ಎಸ್‌.ಆರ್‌. ದುಂಡಗಿ 20.07.1961 30.03.1984 03.08.2001 02.08.2001 
14. | ಎಸ್‌. ಶ್ರೀನಿವಾಸಯ್ಯ 10.04.1954 04.04.1984 02.08.2001 02.08.2001 
15. |ಕೆ. ಸುಲೋಚನ 12.07.1957 29.03.1984 03.08.2001 02.08.2001 
16. | ಎಂ.ಎಸ್‌. ಪಾಟೀಲ್‌ 20.07.1956 26.03.1984 03.08.2001 02.08.2001 
17. | ವಿ. ಕಲಾವತಿ 22.10.1964 02.09.1985 04.08.2001 02.08.2001 
18. | ಎಂ.ಎ. ಮೂಡಲಗಿ 01.06.1960 04.09.1985 03.08.2001 02.08.2001 
19. |ಕೆ.ಆರ್‌. ನಾಗೇಂದ್ರರಾವ್‌ 28.04.1960 09.09.1985 09.08.2001 02.08.2001 
20. | ಚಂದ್ರೇಗೌಡ 18.07.1961 04.09.1985 03.08.2001 02.08.2001 
2: ಪುಟ್ಟರಾಜು 25.06.1960 25.09.1985 03.08.2001 02.08.2001 
22. (ಬಿ. ಜಯಪ್ಪ 03.06.1962 24.11.1988 03.08.2001 02.08.2001 
23. | ಬಿ.ಜಿ. ಮಲ್ಲೇದೇವರು 08.06.1954 05.09.1985 20.09.2001 13.09.2001 
24. | ಜರೀನಾ ಎಂ. ಶೇಖ್‌ 28.05.1954 06.09.1985 20.09.2001 13.09.2001 
25. | ನಾಡಗಿರಿ ಶಂಕರ್‌ ಆರ್‌. 19.07.1961 25.11.1988 18.09.2001 13.09.2001 
26. (ಹಿ. ಲಿಂಗಪ್ಪ 25.12.1954 02.09.1985 15.10.2004 03.09.2004 
27. ರಾಜಶೇಖರಯ್ಯ 01.06.1960 03.09.1985 13.12.2007 01.12.2007 
28. | ಜಿ.ಕೆ. ಗೌಡರ್‌ 26.06.1960 10.09.1985 13.12.2007 01.12.2007 
29. | ಮಹಮದ್‌ ಹುಸೇನ್‌ 20.08.1959 03.07.1985 19.12.2007 01.12.2007 
30. ಡಿ. ನಾರಾಯಣಸ್ವಾಮಿ 25.07.1962 26.11.1988 12.12.2007 01.12.2007 
ಎನ್‌. ಶ್ರೀನಿವಾಸ ಮೂರ್ತಿ 
ಪಿ.ಆರ್‌.1152 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: LAW/43/LAG/2009, ಬೆ೦ಗಳೂರು, ದಿನಾಂಕ:7ನೇ ನವೆಂಬರ್‌, 2009 
ಅಡ್ವೊಕೇಟ್‌ ಜನರಲ್‌ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಮೂಹ ಎ ಮತ್ತು ಬಿ ವೃಂದದ 
ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯು ದಿನಾಂಕ:01.01.2009 ರಂದು ಇದ್ದಂತೆ ಪ್ರಕಟಿಸಲಾಗಿದೆ. 


ಈ ಜೇಷ್ಠತಾ ಪಟ್ಟಿಯಿಂದ ಭಾದಿತರಾದ ಅಧಿಕಾರಿಗಳು ಅಧಿಸೂಚನೆ ಪ್ರಕಟಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ 
ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಸರ್ಕಾರದ ಕಾರ್ಯದರ್ಶಿ, ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ವಿಧಾನಸೌಧ, ಬೆ೦ಗಳೂರು ಇವರಿಗೆ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಬಹುದು. 





























ಕ್ರ. |ಹೆಸರು ಮತ್ತು ಪದನಾಮ | ನೇರ/ ಬಡ್ತಿ ಬಡ್ತಿ ನೀಡುವಲ್ಲಿ [ಸರ್ಕಾರಿ ಸೇವೆಗೆ, ವರ್ಗ ಪ್ರಸ್ತುತ ಹುದ್ದೆಗೆ 

ಸಂ. ಮೇರೆಗೆ ಪಾಲಿಸಲಾದ ಸೇರಿದ ದಿನಾಂಕ ಬಡ್ತಿ ನೀಡಿದ 
ಶ್ರೀ/ಶ್ರೀಮತಿ: ನೇಮಕಾತಿ ರೋಸ್ಟರ್‌ ಸಂಖ್ಯೆ ದಿನಾಂಕ 

1 |ಎ೦. ಕೃಷ್ಣಪ್ಪ, ಬಡ್ತಿ ಮೇರೆಗೆ | - 13.12.71 ಸಾಮಾನ್ಯ 19.04.03 
ಆಡಳಿತಾಧಿಕಾರಿ. 



















































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೧೯೯ 

ಕ್ರ. | ಹೆಸರು ಮತ್ತು ಪದನಾಮ | ನೇರ/ ಬಡ್ತಿ ಬಡ್ತಿ ನೀಡುವಲ್ಲಿ ಸರ್ಕಾರಿ ಸೇವೆಗೆ, ವರ್ಗ ಪ್ರಸ್ತುತ ಹುದ್ದೆಗೆ 

ಸಂ. ಮೇರೆಗೆ ಪಾಲಿಸಲಾದ ಸ'ಸೇರಿದ ದಿನಾಂಕ ಬಡ್ತಿ ನೀಡಿದ 
ಶ್ರೀ/ಶ್ರೀಮತಿ: ನೇಮಕಾತಿ | ರೋಸ್ಟರ್‌ ಸಂಖ್ಯೆ ದಿನಾಂಕ 

2. | ಭಾರ್ಗವ, ಬಡ್ತಿ ಮೇರೆಗೆ |10 14.02.74 ಸಾಮಾನ್ಯ 19.04.03 
ಸಹಾಯಕ 
ಆಡಳಿತಾಧಿಕಾರಿ 

3. | ಪಿ.ಕೆ. ರಾಜಪುರೋಹಿತ್‌ | ಬಡ್ತಿ ಮೇರೆಗೆ | 11 11.12.73 ಸಾಮಾನ್ಯ 18.02.05 
ಸಹಾಯಕ 
ಆಡಳಿತಾಧಿಕಾರಿ 

4. | ಆರ್‌.ಎಸ್‌. ಅಬ್ಬಿಗೇರಿ ಬಡ್ತಿ ಮೇರೆಗೆ |13 17.05.84 ಸಾಮಾನ್ಯ 19.07.07 
ಸಹಾಯಕ 
ಆಡಳಿತಾಧಿಕಾರಿ 

5. ಎನ್‌.ದೃವ ಬಡ್ತಿ ಮೇರೆಗೆ | 12 02.09.76 ಸಾಮಾನ್ಯ 18.02.05 
ಶಾಖಾಧಿಕಾರಿ 

6. | ಹಿ. ತಿಪ್ಪೇರುದ್ರಪ್ಪ ಬಡ್ತಿ ಮೇರೆಗೆ | 13 12.11.79 ಪ.ಪಂ. 18.02.05 
ಶಾಖಾಧಿಕಾರಿ 

7. | ಪಿ.ಎಸ್‌. ಶ್ರೀನಿವಾಸ ಬಡ್ತಿ ಮೇರೆಗೆ |13 28.08.78 ಸಾಮಾನ್ಯ 18.02.05 
ಭಟ್ರಾಚಾರ್‌, 
ಶಾಖಾಧಿಕಾರಿ 

8. (ಸಿ. ಚಂದ್ರಪ್ರಭ ಬಡ್ತಿ ಮೇರೆಗೆ | 14 12.02.82 ಬಿಸಿಎಂ 18.02.05 
ಶಾಖಾಧಿಕಾರಿ 

9. | ಹೆಚ್‌.ಶಂಕರೇಗೌಡ, ಬಡ್ತಿ ಮೇರೆಗೆ | 14 16.05.80 ಬಿಸಿಎಂ 18.02.05 
ಶಾಖಾಧಿಕಾರಿ 

10. | ಬಿ.ಜಿ. ಜಗದೀಶ್‌ ಬಡ್ತಿ ಮೇರೆಗೆ |15 28.01.81 ಸಾಮಾನ್ಯ 19.05.06 
ಶಾಖಾಧಿಕಾರಿ 

1. | ಎ. ಹನುಮಂತರಾಜು ಬಡ್ತಿ ಮೇರೆಗೆ |16 04.03.88 ಪ.ಜಾ. 04.06.07 
ಶಾಖಾಧಿಕಾರಿ 

12. | ಎಂ.ಪುಷ್ಟ ಬಡ್ತಿ ಮೇರೆಗೆ [16 07.08.89 ಪ.ಪಂ. 04.06.07 
ಶಾಖಾಧಿಕಾರಿ 

13. | ಜಿ. ಮಾದೇಶ ಬಡ್ತಿ ಮೇರೆಗೆ |1 11.09.78 ಪ.ಜಾ. 04.06.07 
ಶಾಖಾಧಿಕಾರಿ 

14. ಸತ್ಯಭಾಮಾ ಬಡ್ಡಿ ಮೇರೆಗೆ 11 03.10.98 ಪ.ಜಾ. 22.04.08 
ಶಾಖಾಧಿಕಾರಿ 

15. ಗುರುಸಿದ್ದಯ್ಯ ಬಡ್ತಿ ಮೇರೆಗೆ ಅನ್ವಯಿಸುವುದಿಲ್ಲ | 16.04.86 ಪ.ಜಾ. 11.03.99 
ಮುಖ್ಯಗ್ರಂಥಾಲಯ 
ಅಧಿಕಾರಿ 

16. | ಬಸವರಾಜ ಕಟ್ಟಿಮನಿ ನೇರ ಅನ್ವಯಿಸುವುದಿಲ್ಲ | 18.08.94 ಪ.ಜಾ. ಅನ್ವಯಿಸುವುದಿಲ್ಲ 
ಭಾಷಾಂತಕಾರರು ನೇಮಕಾತಿ 

17. | ಆರ್‌. ಗೌರಮ್ಮ ನೇರ ಅನ್ವಯಿಸುವುದಿಲ್ಲ | 16.08.94 ಪ.ಪಂ. ಅನ್ವಯಿಸುವುದಿಲ್ಲ 
ಭಾಷಾಂತಕಾರರು ನೇಮಕಾತಿ 

ಇ. ಶಿವಾನಂದ 
ಪಿ.ಆರ್‌.1154 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1). 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


೪೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ನಂ.ಡಿಆರ್‌ಬಿ/ಆರ್‌/ನೋಂದಣಿ ರದ್ಧತಿ/ 52/2009-2010, ದಿನಾಂಕ:29ನೇ ಅಕ್ಟೋಬರ್‌, 2009 
ವಿಷಯ: ಸಮಾಪನೆಗೊಂಡ ಕೆಂಪಾಪುರ ಅಗ್ರಹಾರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ನೆಲಮಂಗಲ 
ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದೊಡ್ಡಬಳ್ಳಾಪುರ ರವರ ಪತ್ರ ಸಂಖ್ಯೆಸನಿ47/ 
ಸಮಾಪನೆ! 2009-10, ದಿನಾ೦ಕ:22.10.2009. 
2) ಈ ಕಛೇರಿಯ ಸಮಾಪನಾ ಆದೇಶ ಸಂಖ್ಯೆಡಿಆರ್‌ಬಿ/ಆರ್‌/ ಸಮಾಪನೆ/ 752/2008-09, 
ದಿನಾಂಕ:13.02.2009. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದೊಡ್ಡಬಳ್ಳಾಪುರ ರವರ ಕಛೇರಿಯಲ್ಲಿ ಕೆಂಪಾಪುರ ಅಗ್ರಹಾರ ಹಾಲು 
ಉತ್ಪಾದಕರ ಸಹಕಾರ ಸಂಘ ನಿ. ನೆಲಮಂಗಲ ತಾಲ್ಲೂಕು ಈ ಸಂಘವು ಸಂಖ್ಯೆ ಎಆರ್‌47/ನೋಂದಣಿ/32/34956/ 
2004-05 ದಿನಾಂಕ:29.03.2005 ರಂತೆ ನೋಂದಣಿಯಾಗಿರುತ್ತದೆ. ಸದರಿ ಸಂಘವು ಕಾರ್ಯನಿರ್ವಹಿಸದೇ 
ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (2)ರ ಪತ್ರದಲ್ಲಿ ಸದರಿ ಸಂಘವನ್ನು ಸಮಾಪನೆಗೊಳಿಸಲಾಗಿದ್ದು, ಅದರಂತೆ ಉಲ್ಲೇಖ 
(1) ರ ಪತ್ರದಲ್ಲಿ ಸದರಿ ಸಂಘದ ಆಸ್ತಿ ಜವಾಬ್ದಾರಿಗಳು ಶೂನ್ಯಗೊಂಡಿರುವುದಾಗಿ ಮತ್ತು ಅದರ ನೋಂದಣಿ ರದ್ದುಪಡಿಸಲು 
ಕೋರಿರುತ್ತಾರೆ. 
ಆದ್ದರಿಂದ ಈ ಸಂಘವನ್ನು ಮುಂದುವರಿಸಿದರೆ ಸಂಘದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದ ಕಾರಣ ಸದರಿ 
ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಲು ಉಲ್ಲೇಖ (1)ರ ಪತ್ರದಲ್ಲಿ ತಿಳಿಸಿರುವ ಮೇರೆಗೆ ಕೆಂಪಾಪುರ ಅಗ್ರಹಾರ 
ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ನೆಲಮಂಗಲ ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ ರದ್ದುಪಡಿಸಲು ಈ 
ಕೆಳಕಂಡ ಆದೇಶ ನೀಡಿರುತ್ತೇನೆ. 
ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75 ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ-69/ಸಿಎಲ್‌ಎಂ/2001, ದಿನಾಂಕ:21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು 
ಉಪಯೋಗಿಸಿ ಹೆಚ್‌. ಬಾಲಶೇಖರ್‌, ಸಹಕಾರ ಸಂಘಗಳ ಉಪನಿಬಂಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಆದ ನಾನು ಕೆಂಪಾಪುರ ಅಗಹಾರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ನೆಲಮಂಗಲ ತಾಲ್ಲೂಕು ಈ ಸಂಘದ 
ನೋಂದಣಿ ಸಂಖ್ಯೆ ಎಆರ್‌47/ನೋಂದಣಿ/32/34956/2004-05, ದಿನಾಂಕ:29.03.2005ನ್ನು ರದ್ದುಗೊಳಿಸಿ ಆದೇಶ 
ಹೊರಡಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ಪಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ:29.10.2009 ರಂದು 
ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.1157 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ 
ನ್ಯಾಯಾಲಯ, ವಿಭಾಗ-4, ಬೆಂಗಳೂರು 
ಸಂಖ್ಯೆ: ಪಿಜಿಎ/ಎಸ್‌.ಆರ್‌-283/2006-07 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಅಶ್ವತ್ಥಮ್ಮ ಕೋಂ ಲೇಟ್‌ ಎನ್‌. ಶಿವಪ್ಪ ವಿರುದ್ಧ ವ್ಯವಸ್ಥಾಪಕ ನಿರ್ದೇಶಕರು, ಬಿ.ಎಂ.ಟಿ.ಸಿ. 
2) ಕು: ರಾಜೇಶ್ವರಿ ತಂದೆ ಲೇಟ್‌ ಎನ್‌. ಶಿವಪ್ಪ ಕೇಂದ್ರ ಕಛೇರಿ, ಕೆ.ಹೆಚ್‌. ರಸ್ತೆ, ಶಾಂತಿನಗರ, 
3) ಕು: ರುಕ್ಕಿಣಿ ತಂದೆ ಲೇಟ್‌ ಎನ್‌. ಶಿವಪ್ಪ, ಬೆಂಗಳೂರು-560 027. 


ಕೇರಾಫ್‌ ಚಾಂದ್‌ ಪಾಷ, ನಂ.113, ಉಲ್ಲಾಳ 
ಉಪನಗರ ಅಂಚೆ, ಚಿಕ್ಕಬಸ್ಥಿ, ಬೆ೦ಗಳೂರು. 
ಪ್ರಕಟಣೆ 
ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅರ್ಜಿದಾರರು ಈ 
ನ್ಯಾಯಾಲಯದಲ್ಲಿ ದಿನಾಂಕ:15.03.2007ರಂದು ಉಪಧನ ಪಾವತಿ ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಅರ್ಜಿಯಲ್ಲಿ 
1ನೇ ಅರ್ಜಿದಾರರ ಪತಿ ಎನ್‌.ಶಿವಪ್ಪ, ಇವರು ಪ್ರತಿವಾದಿ ಸಂಸ್ಥೆಯಲ್ಲಿ 33 ವರ್ಷಗಳ ಸೇವೆ ಸಲ್ಲಿಸಿ, ದಿನಾಂಕ:31.05.1997 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೦೧ 





ರಂದು ಸ್ವಯಂ ನಿವೃತ್ತಿ ಹೊಂದಿದ್ದು, ತದನಂತರ ದಿನಾಂಕ:17.05.2005 ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ, 
ಪ್ರತಿವಾದಿಗಳಿಂದ ಕಾನೂನು ರೀತ್ಯ ಬರಬೇಕಾದ ಉಪಧನವನ್ನು ಮೃತರ ವಾರಸುದಾರರಾದ ತಮಗೆ ಕೊಡಿಸಿಕೊಡಬೇಕೆಂದು 
ಕೋರಿರುತ್ತಾರೆ. 
ಸದರಿ ದಾವೆಯ ವಿಚಾರಣೆ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿ೦ದ ಮೇಲೆ ಸೂಚಿಸಿರುವ 
ಅರ್ಜಿಯನ್ನು ಹೊರತುಪಡಿಸಿ (ಜೀವಂತ ಸದಸ್ಯರು) ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ 
30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 
ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಎ.ಹೆಚ್‌. ಉಮೇಶ 
ಸಹಾಯಕ ಕಾರ್ಮಿಕ ಆಯುಕ್ತರು 
ಪಿ.ಆರ್‌.1156 ಮತ್ತು ನಿಯಂತ್ರಣಾಧಿಕಾರಿಗಳು, 
ಉಪಧನ ಪಾವತಿ ಕಾಯ್ದೆ, ವಿಭಾಗ-4, ಬೆಂಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಪ್ರಾಧಿಕಾರಿಯವರ ನ್ಯಾಯಾಲಯ, ಬೆಂಗಳೂರು 
ವಿಭಾಗ-3, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಸಕಾಆಬೆಂ-3/ಪಿಜಿಎ/ಸಿಆರ್‌-95/06-07, ದಿನಾಂಕ:10ನೇ ನವೆಂಬರ್‌, 2009 
ಉಪಸ್ಥಿತರು: ಬಾಲಕೃಷ್ಣ ಸಿ.ಹೆಚ್‌. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆ 1972 ರಡಿ ನಿಯಂತ್ರಣಾಧಿಕಾರಿ, 
ಬೆ೦ಗಳೂರು ವಿಭಾಗ-3, ಬೆ೦ಗಳೂರು. 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಮೀನಾಕ್ಷಮ್ಮ ಕೋಂ ಮೃತ ವಿಭಾಗೀಯ ನಿಯಂತ್ರಣಾಧಿಕಾರಿ, ಕೆ.ಎಸ್‌.ಆರ್‌.ಟಿ.ಸಿ., 
ಕೆ.ಎನ್‌. ಜಯರಾಮ್‌, ಸತ್ಯಚಂದ್ರ ನಿಲಯ, ಫೋರ್ಟ್‌, ಕೋಲಾರ ವಿಭಾಗ, ಕೋಲಾರ. 


1ನೇ ಮೈನ್‌, ಕೋಲಾರ-563101, ಕೋಲಾರ ಜಿಲ್ಲೆ. 
ಪ್ರಕಟಣೆ 

ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೇಲ್ಕಂಡ 
ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ದಿನಾಂಕ:08.11.2006ರಂದು ಉಪಧನ ಪಾವತಿ ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು 
ಸಲ್ಲಿಸಿ, ಅವರ ಪತಿ ಲೇಟ್‌ ಕೆ.ಎನ್‌. ಜಯರಾಮ್‌ ಇವರು ಪ್ರತಿವಾದಿ ಸಂಸ್ಥೆಯಲ್ಲಿ 26 ವರ್ಷಗಳ ಕಾಲ ಸೇವೆ ಸಲ್ಲಿಸಿ, 
ದಿನಾ೦ಕ:16.04.2003ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಪ್ರತಿವಾದಿಗಳಿಂದ ಕಾನೂನು ರೀತ್ಯಾ ಬರಬೇಕಾದ ವ್ಯತ್ಯಾಸ 
ಉಪಧನವನ್ನು ಕೊಡಿಸಿ ಕೊಡಬೇಕೆಂದು ಕೋರಿರುತ್ತಾರೆ. 

ಸದರಿ ದಾವೆಯ ವಿಚಾರಣೆ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿ೦ದ ಮೇಲೆ ಸೂಚಿಸಿರುವ 
ಅರ್ಜಿದಾರರನ್ನು ಹೊರತುಪಡಿಸಿ (ಜೀವಂತ ಸದಸ್ಯರು) ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 

ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಬಾಲಕೃಷ್ಣ ಸಿ.ಹೆಚ್‌. 
ಸಹಾಯಕ ಕಾರ್ಮಿಕ ಆಯುಕ್ತರು 
ಪಿ.ಆರ್‌.1158 ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಗಳು, 
ಬೆ೦ಗಳೂರು ವಿಭಾಗ-3, ಬೆ೦ಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಪ್ರಾಧಿಕಾರಿಯವರ ನ್ಯಾಯಾಲಯ, ಬೆಂಗಳೂರು 
ವಿಭಾಗ-3, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಸಕಾಆಬೆಂ-3/ಪಿಜಿಎ/ಸಿಆರ್‌-45/07-08, ದಿನಾಂಕ:10ನೇ ನವೆಂಬರ್‌, 2009 

ಉಪಸ್ಥಿತರು: ಬಾಲಕೃಷ್ಣ ಸಿ.ಹೆಚ್‌. 

ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆ 1972 ರಡಿ ನಿಯಂತ್ರಣಾಧಿಕಾರಿ, 
ಬೆ೦ಗಳೂರು ವಿಭಾಗ-3, ಬೆ೦ಗಳೂರು. 


೪೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಲೀಲಮ್ಮ ಅಲಿಯಾಸ್‌ ಲೀಲಾವತಿ ಕೋಂ ವಿಭಾಗೀಯ ನಿಯಂತ್ರಣಾಧಿಕಾರಿ, ಕೆ.ಎಸ್‌.ಆರ್‌.ಟಿ.ಸಿ., 
ಲೇಟ್‌ ಎಂ. ಮಂಜುನಾಥ್‌, ಕೇರಾಫ್‌: ಎ ಕೋಲಾರ ವಿಭಾಗ, ಕೋಲಾರ. 


ಸಂಪಂಗಿರಾಮಯ್ಯ, ನಂ.25/ಎ99, 1ನೇ ಮುಖ್ಯ 
ರಸ್ತೆ ಮುನೇಶ್ತರನಗರ, ಕೋಲಾರ-563101. 
ಪ್ರಕಟಣೆ 

ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೇಲ್ಕಂಡ 
ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ದಿನಾ೦ಕ:06.08.2007ರಂದು ಉಪಧನ ಪಾವತಿ ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು 
ಸಲ್ಲಿಸಿ, ಅವರ ಪತಿ ಲೇಟ್‌ ಎಂ. ಮಂಜುನಾಥ್‌ ಇವರು ಪ್ರತಿವಾದಿ ಸಂಸ್ಥೆಯಲ್ಲಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿ, 
ದಿನಾ೦ಕ:24.06.2004ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಪ್ರತಿವಾದಿಗಳಿಂದ ಕಾನೂನು ರೀತ್ಯಾ ಬರಬೇಕಾದ 
ವ್ಯತ್ಯಾಸ ಉಪಧನವನ್ನು ಕೊಡಿಸಿ ಕೊಡಬೇಕೆಂದು ಕೋರಿರುತ್ತಾರೆ. 

ಸದರಿ ದಾವೆಯ ವಿಚಾರಣೆ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿ೦ದ ಮೇಲೆ ಸೂಚಿಸಿರುವ 
ಅರ್ಜಿದಾರರನ್ನು ಹೊರತುಪಡಿಸಿ (ಜೀವಂತ ಸದಸ್ಯರು) ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 

ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಬಾಲಕೃಷ್ಣ ಸಿ.ಹೆಚ್‌. 
ಸಹಾಯಕ ಕಾರ್ಮಿಕ ಆಯುಕ್ತರು 
ಪಿ.ಆರ್‌.1159 ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಗಳು, 
ಬೆ೦ಗಳೂರು ವಿಭಾಗ-3, ಬೆ೦ಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಪ್ರಾಧಿಕಾರಿಯವರ ನ್ಯಾಯಾಲಯ, ಬೆಂಗಳೂರು 
ವಿಭಾಗ-3, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಸಕಾಆಬೆಂ-3/ಪಿಜಿಎ/ಸಿಆರ್‌-61/07-08, ದಿನಾಂಕ:6ನೇ ನವೆಂಬರ್‌, 2009 

ಉಪಸ್ಥಿತರು: ಬಾಲಕೃಷ್ಣ ಸಿ.ಹೆಚ್‌. 

ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆ 1972 ರಡಿ ನಿಯಂತ್ರಣಾಧಿಕಾರಿ, 
ಬೆ೦ಗಳೂರು ವಿಭಾಗ-3, ಬೆ೦ಗಳೂರು. 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ರಬಿಯಾಬಿ ಕೋಂ ಲೇಟ್‌ ಅಮಾನುಲ್ಲಾ, ವಿಭಾಗೀಯ ನಿಯಂತ್ರಣಾಧಿಕಾರಿ, ಕೆ.ಎಸ್‌.ಆರ್‌.ಟಿ.ಸಿ., 
ನಂ.2643, ದುರ್ಗಾರಸ್ತೆ, ಮಜವಾರ್‌ ಮೊಹಲ್ಲಾ, ಕೋಲಾರ ವಿಭಾಗ, ಕೋಲಾರ. 


ಮುಳಬಾಲ್‌, ಕೋಲಾರ ಜಿಲ್ಲೆ. 
ಪ್ರಕಟಣೆ 

ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೇಲ್ಕಂಡ 
ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ದಿನಾಂಕ:0110.2007ರಂದು ಉಪಧನ ಪಾವತಿ ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು 
ಸಲ್ಲಿಸಿ ಅವರ ಪತಿ ಲೇಟ್‌ ಅಮಾನುಲ್ಲಾ ಇವರು ಪ್ರತಿವಾದಿ ಸಂಸ್ಥೆಯಲ್ಲಿ 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿ, 
ದಿನಾಂಕ:04.04.1998ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಪ್ರತಿವಾದಿಗಳಿಂದ ಕಾನೂನು ರೀತ್ಯಾ ಬರಬೇಕಾದ ವ್ಯತ್ಯಾಸ 
ಉಪಧನವನ್ನು ಕೊಡಿಸಿ ಕೊಡಬೇಕೆಂದು ಕೋರಿರುತ್ತಾರೆ. 

ಸದರಿ ದಾವೆಯ ವಿಚಾರಣೆ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿ೦ದ ಮೇಲೆ ಸೂಚಿಸಿರುವ 
ಅರ್ಜಿದಾರರನ್ನು ಹೊರತುಪಡಿಸಿ (ಜೀವಂತ ಸದಸ್ಯರು) ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 

ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಬಾಲಕೃಷ್ಣ ಸಿ.ಹೆಚ್‌. 
ಸಹಾಯಕ ಕಾರ್ಮಿಕ ಆಯುಕ್ತರು 
ಪಿ.ಆರ್‌.1160 ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಗಳು, 
ಬೆ೦ಗಳೂರು ವಿಭಾಗ-3, ಬೆ೦ಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೦೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟಪರಿಹಾರ ಆಯುಕ್ತರು, ಉಪವಿಭಾಗ-1, ಕಾರ್ಮಿಕ ಭವನ, ಐ.ಟಿ.ಐ. 
ಆವರಣ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಸಂಖ್ಯೆ: ಕಾಅಬೆಂ-1/ಡಬ್ಲೂ ಹಿವಿ/ಎಫ್‌ಸಿ/ಸಿಆರ್‌-40/2009, ದಿನಾಂಕ:10ನೇ ನವೆಂಬರ್‌, 2009 
ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀ ರಾಜಿ ತಂದೆ ಷಣ್ಮುಗಂ, ವಯಸ್ಸು-47. 1) ಮೆ: ಜಯ ಮುರುಗನ್‌ ಗ್ರಾನೈಟ್‌ ಎಕ್ಸ್‌ಪೋರ್ಟ್ಸ್‌, 
2) ಶ್ರೀಮತಿ ಮುನಿಯಮ್ಮಲ್‌ ಕೋಂ ರಾಜಿ, ನಂ.19, 3ನೇ ಕ್ರಾಸ್‌, ಗೋಕುಲ್‌ ನಗರ್‌, ಶಕ್ತಿನಗರ 
ವಯಸ್ಸು-42, ಎಕ್ಸ್‌ಟೆನ್ಸ್‌ನ್‌, ಕತ್ತೂರು, ಟ್ರಿಚಿ-620019, 
ವಾಸ: ಮುರಳಿ ಹೋಟೆಲ್‌ ಹತ್ತಿರ, ಸುಂಕದಕಟ್ಟೆ, ತಮಿಳುನಾಡು ಸ್ಟೇಟ್‌. 
ಮಾಗಡಿ ಮುಖ್ಯರಸ್ತೆ, ಬೆಂಗಳೂರು-91. 2) ದಿ ರೀಜನಲ್‌ ಮ್ಯಾನೇಜರ್‌, ರೀಜನಲ್‌ ಆಫೀಸ್‌, 
ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂಪೆನಿ ಲಿ, ನಂ.144, 
ಸುಬ್ಬೇರಾಮ್‌ ಕಾಂಪ್ಲೆಕ್ಸ್‌, ಎಂ.ಜಿ.ರಸ್ತೆ, 
ಬೆ೦ಗಳೂರು-560 001. 
ಪ್ರಕಟಣೆ 
ಈ ಮೇಲೆ ನಮೂದಿಸಿದ ಅರ್ಜಿದಾರರು ತಾವು ಮೃತ ವೆಡಿಯಪ್ಪನ್‌ ಇವರ ಅವಲಂಬಿತರೆಂದೂ, ಮೃತನು 
ಒಂದನೇ ಪ್ರತಿವಾದಿಯವರ ಸಂಸ್ಥೆಯಲ್ಲಿ ಕಾರ್ಮಿಕನೆಂದು ಕೆಲಸ ಮಾಡುವಾಗ, ಕೆಲಸದ ವೇಳೆಯಲ್ಲಿ ಹಾಗೂ ಕೆಲಸದ 
ಕಾರಣದಿಂದ ಉಂಟಾದ ಅಪಘಾತದಲ್ಲಿ ದಿನಾಂಕ:24.01.2009ರಂದು ಮರಣ ಹೊಂದಿರುತ್ತಾರೆಂದೂ, ಈ ಸಂಬಂಧ ತಮಗೆ 
ಕಾಯ್ದೆ ಅನುಸಾರ ಪ್ರತಿವಾದಿಗಳಿಂದ ರೂ.20,00,000-00ಗಳ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯದ 
ಮುಂದೆ 09.09.2009ರಂದು ಬೇಡಿಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದಕಾರಣ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅರ್ಜಿದಾರರ 
ಬೇಡಿಕೆ ಅರ್ಜಿಯ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೇ ಹಾಗೂ ಮೇಲೆ ನಮೂದಿಸಿರುವ ಅರ್ಜಿದಾರರಲ್ಲದೇ, ತಾವೂ 
ಸಹ ಮೃತನ ನಿಜವಾದ ಅವಲಂಬಿತರು” ಎಂದು ಪರಿಗಣಿಸಲು ಕೇಳಿಕೊಳ್ಳುವುದಾದರೇ, ಅಂತಹವರು ಈ ಪ್ರಕಟಣೆಯು ಈ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ತು) ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲೀ 
ಬಾರದೇ ಇದ್ದಲ್ಲಿ, ಮೇಲ್ಕಂಡ ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ 
ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲವೆಂದು ತಿಳಿಯಪಡಿಸಿದೆ. 
ಎಂ. ನಾಗರಾಜು 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಹಾಗೂ ಕಾರ್ಮಿಕ ಅಧಿಕಾರಿ 
ಉಪವಿಭಾಗ-1, ಬೆಂಗಳೂರು.560003. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟಪರಿಹಾರ ಆಯುಕ್ತರು, ಉಪವಿಭಾಗ-1, ಕಾರ್ಮಿಕ ಭವನ, ಐ.ಟಿ.ಐ. 
ಆವರಣ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಸಂಖ್ಯೆ: ಕಾಅಬೆಂ-1/ಡಬ್ಲೂ ಹಿಎ/ಎಫ್‌ಸಿ/ಸಿಆರ್‌-41/2009, ದಿನಾಂಕ:10ನೇ ನವೆಂಬರ್‌, 2009 
ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಮಧಮ್ಮಲ್‌ ಕೋಂ ಲೇಟ್‌ ರಾಜಿ 23) 1) ಶ್ರೀ ಸಿ. ಗೋವಿ೦ದರಾಜನ್‌, ಮಾಲೀಕರು ಮೆ: 


ಚಿನ್ನರಾಜಿ, ವಯಸ್ಸು-41. 

2) ಶ್ರೀ ಮಣಿ ತಂದೆ ಲೇಟ್‌ ರಾಜಿ ॥ ಚಿನ್ನರಾಜಿ, 
ವಯಸ್ಸು-23. 

3) ಮಿಸ್‌ ಸುಗಂತಿ ತಂದೆ ಲೇಟ್‌ ರಾಜಿ ಈ) 
ಚಿನ್ನರಾಜಿ, ವಯಸ್ಸು-21. 


ಕಾರ್ತಿಕ್‌ ಸೆಕ್ಕೂರಿಟಿ ಸರ್ವಿಸಸ್‌, ನಂ.29/3, 
ಪೊಂತೊಟ್ಟಮ್‌, ಮುನ್ಸಿಪಲ್‌ ಆಫೀಸ್‌ ಎದುರು, 
ಕೃಷ್ಣಗಿರಿ-632001, ತಮಿಳುನಾಡು. 

2) ಮ್ಯಾನೇಜಿಂಗ್‌ ಟ್ರಸ್ಟಿ, ತೆನ್‌ ತಿರುಪತಿ ವೆಂಕಟೇಶ್ವರ್‌ 
ಟೆಂಪಲ್‌, ಗೋಪಚಂದಿರಂ, ಹೊಸೂರು ತಾ: 
ಕೃಷ್ಣಗಿರಿ ಜಿಲ್ಲೆ, ತಮಿಳುನಾಡು ಸ್ಟೇಟ್‌. 


೪೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





4) ಶ್ರೀ ಷಣ್ಮುಗಂ ತಂದೆ ಲೇಟ್‌ ರಾಜಿ ಈ ಚಿನ್ನರಾಜಿ, 3) ದಿ ಅಸಿಸ್ಟೆಂಟ್‌ ಕಮೀಷನರ್‌, ಹಿಂದೂ 
ವಯಸ್ಸು-19. ರಿಲಿಜೀಯಸ್‌ ೬ ಚಾರಿಟೆಬಲ್‌-ಎಂಡೋಮೆಂಟ್‌ 
5) ಮಾಸ್ಟರ್‌ ಪನ್ನೀರ್‌ ಸೆಲ್ವಂ ತಂದೆ ಲೇಟ್‌ ರಾಜಿ ಬೋರ್ಡ್‌, ಧರ್ಮಪುರಿ, ಸ್ಟೇಟ್‌ ಆಫ್‌ 
@ ಚಿನ್ನರಾಜಿ, ವಯಸ್ಸು-15, ತಮಿಳುನಾಡು. 
ವಾಸ: ಮುರಳಿ ಹೋಟೆಲ್‌ ಹತ್ತಿರ, ಸುಂಕದಕಟ್ಟೆ. 4) ದಿ ಡಿಸ್ಟಿಕ್ಟ್‌ ಕಲೆಕ್ಟರ್‌, ಕೃಷ್ಣಗಿರಿ- 635001, ಸ್ಪೇಟ್‌ 
ಮಾಗಡಿ ಮುಖ್ಯ ರಸ್ತೆ ಬೆಂಗಳೂರು-91. ಆಫ್‌ ತಮಿಳುನಾಡು. 

ಪ್ರಕಟಣೆ 


ಈ ಮೇಲೆ ನಮೂದಿಸಿದ ಅರ್ಜಿದಾರರು ತಾವು ಮೃತ ರಾಜಿ ॥ ಚಿನ್ನರಾಜಿ ಇವರ ಅವಲಂಬಿತರೆಂದೂ, ಮೃತನು 
1 ಮತ್ತು 2ನೇ ಪ್ರತಿವಾದಿಯವರ ಸಂಸ್ಥೆಯವರಲ್ಲಿ ಖಾಯಂ ಕಾರ್ಮಿಕನೆಂದು ಕೆಲಸ ಮಾಡುವಾಗ, ಕೆಲಸದ ವೇಳೆಯಲ್ಲಿ 
ಹಾಗೂ ಕೆಲಸದ ಕಾರಣದಿಂದ ಉಂಟಾದ ಅಪಘಾತದಲ್ಲಿ ದಿನಾ೦ಕ:24.03.2009ರಂದು ಮರಣ ಹೊಂದಿರುತ್ತಾರೆಂದೂ, ಈ 
ಸಂಬಂಧ ತಮಗೆ ಕಾಯ್ದೆ ಅನುಸಾರ ಪ್ರತಿವಾದಿಗಳಿಂದ ರೂ.20,00,000-00ಗಳ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯದ ಮುಂದೆ 09.09.2009ರಂದು ಬೇಡಿಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದಕಾರಣ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅರ್ಜಿದಾರರ 
ಬೇಡಿಕೆ ಅರ್ಜಿಯ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೇ ಹಾಗೂ ಮೇಲೆ ನಮೂದಿಸಿರುವ ಅರ್ಜಿದಾರರಲ್ಲದೇ, ತಾವೂ 
ಸಹ ಮೃತನ ನಿಜವಾದ ಅವಲಂಬಿತರು” ಎಂದು ಪರಿಗಣಿಸಲು ಕೇಳಿಕೊಳ್ಳುವುದಾದರೇ, ಅಂತಹವರು ಈ ಪ್ರಕಟಣೆಯು ಈ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ತು) ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲೀ 
ಬಾರದೇ ಇದ್ದಲ್ಲಿ, ಮೇಲ್ಕಂಡ ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ 
ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲವೆಂದು ತಿಳಿಯಪಡಿಸಿದೆ. 
ಎಂ. ನಾಗರಾಜು 
ಪಿ.ಆರ್‌.1161 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಹಾಗೂ ಕಾರ್ಮಿಕ ಅಧಿಕಾರಿ 
ಉಪವಿಭಾಗ-1, ಬೆ೦ಗಳೂರು.560003. 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಮತ್ತು ಅಧ್ಯಕ್ಷರು, ಜಿಲ್ಲಾ ರಸ್ತೆ, ಸುರಕ್ಷತಾ ಸಮಿತಿ, ಚಿತ್ರದುರ್ಗ 
ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ ನಡವಳಿಗಳು 
ವಿಷಯ: ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು, ಕೆಲ್ಲೋಡು ಗ್ರಾಮದ ಹತ್ತಿರವಿರುವ ಶ್ರೀಕೃಷ್ಣರಾಜೇ೦ದ್ರ ಸೇತುವೆ 
ಮೇಲೆ ವಾಹನಗಳ ಸಂಚಾರವನ್ನು ನಿರ್ಬಂಧಿಸುವ ಬಗ್ಗೆ. 
ಉಲ್ಲೇಖ:1) ಈ ಕಛೇರಿ ಆದೇಶ ಸಂಖ್ಯೆ: ಐ.ಎನ್‌.ಡಿ.ಸಿಆರ್‌-11:2006-07, ದಿನಾ೦ಕ:14.07.2006 
2) ಈ ಕಛೇರಿ ಆದೇಶ ಸಂಖ್ಯೆ ಡಿಎಸ್‌ಡಿ:ಸಿಆರ್‌-42:2004-05, ದಿನಾ೦ಕ:17.03.2005. 
3) ಪೊಲೀಸ್‌ ವೃತ್ತ ನಿರೀಕ್ಷಕರು, ಹೊಸದುರ್ಗರವರ ಪತ್ರ ದಿನಾಂಕ:02.07.2006. 
4) ಕಾರ್ಯಪಾಲಕ ಇಂಜಿನಿಯರ್‌, ಲೋಕೋಪಯೋಗಿ ಇಲಾಖೆ ಚಿತ್ರದುರ್ಗರವರ ಪತ್ರ 
ದಿನಾಂಕ:10.04.2006. 
5) ಹೊಸದುರ್ಗ ತಹಶೀಲ್ದಾರ್‌, ವೃತ್ತ ನಿರೀಕ್ಷಕರು ಹಾಗೂ ಸಹಾಯಕ ಕಾರ್ಯನಿರ್ವಾಹಕ 
ಇಂಜಿನಿಯರ್‌ರವರ ಸ್ಥಳ ತನಿಖಾ ವರದಿ ದಿನಾಂಕ:01.11.2009. 
ಪ್ರಸ್ತಾವನೆ: 
ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾ: ಮಂಡ್ಯ-ಹಡಗಲಿ ರಾಜ್ಯ ಹೆದ್ದಾರಿ ರಸ್ತೆ ಕಿ.ಮೀ.202.50 ರಲ್ಲಿ ವೇದಾವತಿ 
ನದಿಗೆ ಕೃಷ್ಣರಾಜೇಂದ್ರ ಸೇತುವೆಯನ್ನು 1940 ರಲ್ಲಿ ನಿರ್ಮಾಣ ಮಾಡಲಾಗಿರುತ್ತದೆ. ಸದರಿ ಸೇತುವೆಯನ್ನು 8.80%6.00 
ಮೀಟರ್‌ ಅಳತೆಯ 9 ಅಂಕಣಗಳನ್ನಾಗಿ ವಿಂಗಡಿಸಿದ್ದು, ಪ್ರತಿ ಅಂಕಣದಲ್ಲಿ ನಾಲ್ಕು ಉಕ್ಕಿನ ತೊಲೆಗಳ ಮೇಲೆ 25.00 ಸೆಂ. 
ದಪ್ಪದ ಆರ್‌.ಸಿ.ಸಿ. ಕಾಂಕ್ರೀಟ್‌ ಹಾಕಿದ್ದು, ಕ೦ಬಗಳನ್ನು ಸೈಜುಗಲ್ಲಿನಿ೦ದ ನಿರ್ಮಿಸಲಾಗಿರುತ್ತದೆ. ಸದರಿ ಸೇತುವೆಯ ರಸ್ತೆಯಲ್ಲಿ 
90.00 ಮೀಟರ್‌ ಲೀನಿಯರ್‌ ವಾಟರ್‌ ವೇ ಇರುತ್ತದೆ. ಸದರಿ ಸೇತುವೆಯು ಹೊಸದುರ್ಗ ತಾ: ಶ್ರೀರಾಂಪುರ, ಮತ್ತೋಡು 
ಹೋಬಳಿ, ಬೆಂಗಳೂರು, ಹಾಸನ ಮತ್ತು ಮೈಸೂರು ಕಡೆಗಳಿಗೆ ಏಕೈಕ ಸಂಪರ್ಕ ಸೇತುವೆಯಾಗಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೦೫ 





ಸದರಿ ಸೇತುವೆಯ ಹೊಸದುರ್ಗ ಕಡೆಯಿಂದಿರುವ ಒಂದು, ಎರಡು ಮತ್ತು ಮೂರನೇ ಅಂಕಣದ ಡೆಕ್‌ಸ್ಲ್ಯಾಬ್‌ಗೆ 
ಅಳವಡಿಸಿರುವ ಸರಳುಗಳು ತುಕ್ಕು ಹಿಡಿದಿರುತ್ತದೆ. ಈ ಸೇತುವೆಯ ಮೂರನೇ ಅಂಕಣವು ಈ ಹಿಂದೆ ಕಂಪಿಸುತ್ತಿದ್ದಿದ್ದರಿಂದ 
ಉಲ್ಲೇಖ-1ರ ಪತ್ರದಲ್ಲಿ ಈ ಹಿಂದೆ ಸದರಿ ಸೇತುವೆಯ ಮೇಲೆ ಲಘುವಾಹನ ಮತ್ತು ಪ್ರಯಾಣಿಕರ ವಾಹನಗಳ ಸಂಚಾರವನ್ನು 
ಹೊರತುಪಡಿಸಿ, ಮ್ಯಾಂಗನೀಸ್‌, ಅದಿರು, ಸಿಮೆಂಟ್‌, ಮರಳು ಇತರೆ ಸಾಮಾಗ್ರಿ ತುಂಬಿದ ಹಾಗೂ ಅಧಿಕ ಭಾರ ಉಳ್ಳ 
ಟ್ಯಾಂಕರ್‌ಗಳ ಸಂಚಾರವನ್ನು ಸಂಪೂರ್ಣವಾಗಿ ದಿನಾಂಕ:14.07.2006 ರಿಂದ ನಿಷೇಧ ಮಾಡಿದಿದ್ದು ಇರುತ್ತದೆ. 

ಉಲ್ಲೇಖ-1 ರಲ್ಲಿರುವ ಆದೇಶದಂತೆ, ಸದರಿ ರಸ್ತೆಯ ಮೇಲೆ ಅಧಿಕ ಭಾರ ಹೊತ್ತ ವಾಹನಗಳನ್ನು ನಿಷೇಧಿಸಿದ್ದರೂ 
ಸಹ ಭಾರಿ ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲು ಸಾಧ್ಯವಾಗಿರಲಿಲ್ಲ, ಇದಕ್ಕೆ ಸಾರ್ವಜನಿಕರ ಒತ್ತಡ 
ಕಾರಣವಾಗಿರುತ್ತದೆ. 

ಆದಾಗ್ಯೂ 2006 ರಿಂದ ಅಧಿಕ ಭಾರಹೊತ್ತ ವಾಹನಗಳು ಸೇತುವೆಯ ಮೇಲೆ ಸಂಚಾರ ಮಾಡುತ್ತಿರುವಾಗ ಆಗಾಗ್ಗೆ 
ಸೇತುವೆಯ ಮೂರನೇ ಅಂಕಣವನ್ನು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್‌ರವರು ಎಷ್ಟೇ ರಿಪೇರಿ ಮಾಡಿದರು 
ದಿನಾ೦ಕ:28.10.2009 ರಂದು ಸದರಿ ಅಂಕಣದ ಒಂದು ಭಾಗವು ಕುಸಿದು ಬಿದ್ದಿರುತ್ತದೆ. ಸದರಿ ಸ್ಥಳವನ್ನು ಈಗಾಗಲೇ 
ಲೋಕೋಪಯೋಗಿ ಇಲಾಖೆಯ ಮೇಲಾಧಿಕಾರಿಗಳು ಹಾಗೂ ಕೇ೦ದ್ರ ಕಛೇರಿಯ ತಜ್ಞ ಇಂಜಿನಿಯರ್‌ಗಳು ಪರಿವೀಕ್ಷಣೆ 
ಮಾಡಿದ್ದು, ಅಂಕಣ ಒಂದು, ಎರಡು ಮತ್ತು ಮೂರರ ಆರ್‌.ಸಿ.ಸಿ. ಸ್ಲ್ಯಾಬ್‌ನ್ನು ಮತ್ತೊಮ್ಮೆ ಹೊಸದಾಗಿ ಹಾಕಲು 
ತೀರ್ಮಾನಿಸಲಾಗಿದೆ. ಸದರಿ ರಸ್ತೆಯ ಸೇತುವೆಯು ಅತ್ಯಂತ ಮುಖ್ಯ ಸಂಪರ್ಕ ರಸ್ತೆಯಾಗಿರುವುದರಿ೦ದ ಸದರಿ ಕೆಲಸವನ್ನು 
ಯದ್ದೋಪಾದಿಯಲ್ಲಿ ಕೈಗೊಂಡು ಒಂದುವರೆ ತಿಂಗಳೊಳಗಾಗಿ ಮುಗಿಸಲು ತಿಳಿಸಲಾಗಿದೆ. ಸದರಿ ಸ್ಥಳವನ್ನು ನಾನು, 
ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಇವರ ಜೊತೆಗೆ ದಿನಾ೦ಕ:02.11.2009ರಂದು 
ಪರಿವೀಕ್ಷಿಸಿ ಸೇತುವೆಯ ಒಂದು, ಎರಡು ಮತ್ತು ಮೂರನೇ ಅಂಕಣದ ಕುಸಿಯುವ ಸಂಭವವನ್ನು ಮನಗೊಂಡು ಸದರಿ 
ಸೇತುವೆಯ ಮೇಲೆ ಎಲ್ಲಾ ವಾಹನ ಸಂಚಾರವನ್ನು ನಿರ್ಬಂಧಿಸಲು ತೀರ್ಮಾನಿಸಿರುತ್ತೇನೆ. 

ಸದರಿ ಸೇತುವೆಯನ್ನು ವಾಹನ ಸಂಚಾರಕ್ಕೆ ಸಂಪೂರ್ಣವಾಗಿ ನಿಷೇಧಿಸಿದರೆ ಪರ್ಯಾಯ ರಸ್ತೆಯನ್ನು 
ಕಲ್ಪಿಸಬೇಕಾಗಿರುತ್ತದೆ. ಸೇತುವೆಯ ಕೆಳಭಾಗದಲ್ಲಿ ಕೇವಲ 300.00 ಮೀಟರ್‌ನಲ್ಲಿ ಒಂದು ಬ್ಯಾರೇಜ್‌ ನಿರ್ಮಾಣವಾಗಿದ್ದು, 
ಅದರಲ್ಲಿ ಸಂಗ್ರಹವಾಗುವ ನೀರನ್ನು ಹೊಸದುರ್ಗ ಪಟ್ಟಣದ ಜನತೆಗೆ ಉಪಯೋಗಿಸಿಕೊಳ್ಳಲಾಗುತ್ತಿದೆ. ಸದರಿ ಬ್ಯಾರೇಜ್‌ನ 
ಹಿನ್ನೀರು ಸುಮಾರು 2.50 ಕಿ.ಮೀ. ತನಕ ಇದ್ದು, ಸೇತುವೆಯ ಸ್ಥಳದಲ್ಲಿ 10 ರಿಂದ 12 ಅಡಿ ನೀರು ಇರುತ್ತದೆ. ಇಂತಹ 
ಸಂದರ್ಭದಲ್ಲಿ ಸೇತುವೆಯ ಪಕ್ಕದಲ್ಲಿ ಪರ್ಯಾಯ ರಸ್ತೆಯನ್ನು ಮಾಡಲು ಸಾಧ್ಯವಿರುವುದಿಲ್ಲ ಹಾಗೂ ಕಾರ್ಯನಿರ್ವಾಹಕ 
ಇಂಜಿನಿಯರ್‌ರವರು ಸೇತುವೆಯ ಮೇಲ್ಭಾಗದಲ್ಲಿ ಮೂರು ನಾಲ್ಕು ಪರ್ಯಾಯ ರಸ್ತೆಯನ್ನು ನೋಡಿದರೂ ಅವುಗಳ ಸದ್ಯದ 
ಸ್ಥಿತಿಯಲ್ಲಿ ಅವುಗಳಲ್ಲಿ ವಾಹನ ಸಂಚಾರ ಮಾಡಲು ಯೋಗ್ಯವಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. ವೇದಾವತಿ ನದಿಯ 
ಒಳಹರಿವು ಇನ್ನೂ ಇದ್ದು ಪರ್ಯಾಯ ರಸ್ತೆಯಲ್ಲಿ ಯಾವುದೇ ತರಹದ ಪೈಪ್‌ಗಳನ್ನು ಹಾಕಲು ಸಾಧ್ಯವಿರುವುದಿಲ್ಲ. ಈ ಎಲ್ಲಾ 
ಅಂಶಗಳನ್ನು ಗಮನವಿಟ್ಟುಕೊಂಡು ವಾಹನ ಸಂಚಾರವನ್ನು ನಿರ್ಬಂಧಿಸಿದಲ್ಲಿ ವಾಹನಗಳು ಹೊಸದುರ್ಗದಿಂದ ಬೋಕೀಕೆರೆ 
ಗೇಟ್‌, ಚೌಳಹಿರಿಯೂರು, ಸಣ್ಣೇನಹಳ್ಳಿ, ಒಕ್ಕಲಗೆರೆ, ಬೋವಿಹಟ್ಟಿಕ್ರಾಸ್‌, ಹಾಲಗಟ್ಟ, ಕಲ್ಕೆರೆ, ಹಾಗಲಕೆರೆ ಹ್ಯಾಂಡ್‌ಪೋಸ್ಟ್‌ 
ರಸ್ತೆಯಲ್ಲಿ ಮಾತ್ರ ಚಲಿಸಲು ಅವಕಾಶವಿದ್ದು ಸದರಿ ರಸ್ತೆಯನ್ನು ಪರ್ಯಾಯ ರಸ್ತೆಯಾಗಿ ಉಪಯೋಗಿಸಿಕೊಳ್ಳಲು 
ತೀರ್ಮಾನಿಸಲಾಗಿದೆ. 

ಈ ಸೇತುವೆಯ ಮೇಲೆ ವಾಹನಗಳ ಸಂಚಾರವನ್ನು ನಿರ್ಬಂಧಿಸುವ ಅವಶ್ಯಕತೆಯನ್ನು ಮನಗೊಂಡು ಹಾಗೂ 
ವಾಹನಗಳ ಸಂಚಾರವನ್ನು ನಿರ್ಬಂದಿಸದಿದ್ದರೆ ಪ್ರಾಣಹಾನಿಯಾಗುವ ಸಂಭವ ಇರುವುದರಿಂದ ಈ ಕೆಳಕಂಡ ಆದೇಶವನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹೊರಡಿಸಲಾಗಿದೆ. 

ಆದೇಶ ನಂ.ಐಎನ್‌ಡಿ:ಸಿಆರ್‌11/2009-10, ದಿನಾಂಕ:4ನೇ ನವೆಂಬರ್‌, 2009 

ಕೇಂದ್ರ ಮೋಟಾರ್‌ ವಾಹನಗಳ ಕಾಯ್ದೆ 1988ರ ಸೆಕ್ಷನ್‌ 115 ಹಾಗೂ ಕರ್ನಾಟಕ ರಾಜ್ಯ ಮೋಟಾರ್‌ ವಾಹನ 
ನಿಯಮಾವಳಿ 1989ರ ನಿಯಮ 221ಎ(5)ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಅಮ್ಲಾನ್‌ ಆದಿತ್ಯ ಬಿಸ್ವಾಸ್‌ 
ಭಾ.ಅ.ಸೇ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಆದ ನಾನು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲ್ಲೂಕು 
ಕೆಲ್ದೋಡು ಗ್ರಾಮದ ಹತ್ತಿರವಿರುವ ವೇದಾವತಿ ನದಿಗೆ ಅಡ್ಡವಾಗಿ ನಿರ್ಮಿಸಿರುವ ಶ್ರೀಕೃಷ್ಣರಾಜೇಂದ್ರ ಸೇತುವೆಯ ಮೇಲೆ 
ಯಾವುದೇ ತರಹದ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ಮುಂದಿನ ಆದೇಶದವರೆಗೆ ದಿನಾಂಕ:04.11.2009 ರಿಂದ 
ಜಾರಿಗೆ ಬರುವಂತೆ ನಿಷೇಧಿಸಲಾಗಿದೆ. 

ಅಮ್ಲಾನ್‌ ಆದಿತ್ಯ ಬಿಸ್ವಾಸ್‌ 
ಪಿ.ಆರ್‌.1162 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


೪೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು ನಿರ್ದೇಶಕರ ನಡವಳಿ 
ವಿಷಯ: ಹಾಸನ ಜಿಲ್ಲೆ, ಹೊಳೆನರಸೀಪುರ ತಾಲ್ಲೂಕು, ಶ್ರೀಮಠದಕಾವಲು ಗ್ರಾಮದಲ್ಲಿ ಹಸಿರು ಗ್ರಾನೈಟ್‌ಗಾಗಿ ಮೆ: 
ಅಮೃತ್‌ ಗ್ರಾನೈಟ್ಸ್‌ರವರಿಗೆ ಮಂಜೂರಾಗಿದ್ದ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ.461ರ ಗುತ್ತಿಗೆಯನ್ನು ಗುತ್ತಿಗೆಯ 
ಮೇಲಿನ ಬಾಕಿ ರೂ.48,912/-ಗಳು ಪಾವತಿಸದೆ ಇದ್ದ ಕಾರಣ ಹಾಗೂ ಗುತ್ತಿಗೆಯನ್ನು 
ನಿಷ್ಕ್ರಿಯಗೊಳಿಸಿದ್ದರಿ೦ದ ಗುತ್ತಿಗೆಯನ್ನು ಲ್ಯಾಪ್ಸ್ಸ್‌ಲೀಸ್‌ ಎಂದು ಪರಿಗಣಿಸಿರುವ ಬಗ್ಗೆ. 
ಉಲ್ಲೇಖ: ಹಿರಿಯ ಭೂವಿಜ್ಞಾನಿ. ಹಾಸನರವರ ಪತ್ರ ಸಂಖ್ಯೆ: 2440/ಗಭೂಇಡಿಸಿಬಿ/ಕಗಗು/461/2008-09, 
ದಿನಾಂಕ:08.09.2009. 
ಪ್ರಸ್ತಾವನೆ: 
ಹಾಸನ ಜಿಲ್ಲೆ, ಹೊಳೆನರಸೀಪುರ ತಾಲ್ಲೂಕು ಶ್ರೀಮಠದಕಾವಲು ಗ್ರಾಮದ ಸರ್ವೆ ನಂ.01ರಲ್ಲಿ 1-20 ಎಕರೆಗೆ 
ದಿನಾಂಕ:23.08.2001 ರಿಂದ 10 ವರ್ಷಗಳಿಗಾಗಿ ಮೆ: ಅಮೃತ್‌ ಗ್ರಾನೈಟ್ಸ್‌ ಸಂಸ್ಥೆಗೆ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ:461ನ್ನು 
ಮಂಜೂರು ಮಾಡಲಾಗಿತ್ತು. 2009ರ ಮಾರ್ಚ್‌ ಅಂತ್ಯದವರೆಗೆ ಬಾಕಿ ರೂ.48921/-ಗಳನ್ನು 60 ದಿನಗಳೊಳಗೆ 
ಸಂದಾಯಿಸುವಂತೆ ಹಾಗೂ ಗಣಿಗಾರಿಕೆ ಕೈಗೊಳ್ಳದೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ನಿಷ್ಟಿಯಗೊಳಿಸಿರುವುದಾಗಿ ಹಿರಿಯ 
ಭೂ ವಿಜ್ಞಾನಿ (ಖ). ಹಾಸನರವರು ಲೆಕ್ಕ ಪರಿಶೀಲನಾ ವರದಿಯಲ್ಲಿ ವರದಿ ಮಾಡಿರುತ್ತಾರೆ. 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ಬಂದಂತೆ ಗುತ್ತಿಗೆದಾರರು ಬಾಕಿಯನ್ನು ಪಾವತಿಸದೆ 
ಗುತ್ತಿಗೆಯನ್ನು ನಿಷ್ಕ್ರಿಯಗೊಳಿಸಿರುವ ಕಾರಣ ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಾವಳಿ 1994ರ ನಿಯಮ 6(1)ರಡಿ 
ಸರ್ಕಾರದ ಅಧಿಸೂಚನೆ-॥ ಸಂಖ್ಯೆ:ಸಿಐ 418 ಎ೦ಆರ್‌ಸಿ 92 ದಿನಾಂಕ:02.07.1994 ಪ್ರತ್ಯೋಜಿಸಿರುವ ಅಧಿಕಾರದಂತೆ ಕಲ್ಲು 
ಗಣಿಗುತ್ತಿಗೆ ಸಂಖ್ಯೆ:461ನ್ನು ನಿಯಮದಂತೆ ಲ್ಯಾಪ್ಟ್ಸ್‌ಲೀಸೆಂದು ಪರಿಗಣಿಸಲು ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 
ಆದೇಶ 
ಸಂಖ್ಯೆ: ಗಭೂಳ:ಡಿಸಿಬಿ:ಕಗಗು:461:2009-10, ದಿನಾ೦ಕ:12ನೇ ನವೆಂಬರ್‌, 2009 
ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 1994ರ ನಿಯಮ-6(1) ರಂತೆ ಗಣಿ ಮತ್ತು ಭೂ ವಿಜ್ಞಾನ 
ಇಲಾಖೆಯ ನಿರ್ದೇಶಕರಿಗೆ ಪ್ರತ್ಯೋಜಿಸಿರುವ ಅಧಿಕಾರದಡಿಯಲ್ಲಿ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲ್ಲೂಕು, 
ಶ್ರೀಮಠದಕಾವಲು ಗ್ರಾಮದ ಸರ್ವೆ ನಂ.01ರಲ್ಲಿ 1-20 ಎಕರೆಗೆ ಹಸಿರು ಗ್ರಾನೈಟ್‌ಗಾಗಿ ಮೆ:ಅಮೃತ್‌ ಗ್ರಾನೈಟ್ಸ್‌ರವರ ಹೆಸರಿನಲ್ಲಿ 
ಮಂಜೂರು ಮಾಡಲಾದ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ/461ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಲ್ಯಾಪ್ಸ್ಸ್‌ಲೀಸ್‌ ಎಂದು 
ಪರಿಗಣಿಸಲಾಗಿದೆ. ಹಾಗೂ ಈ ಗುತ್ತಿಗೆಗೆ ಸಲ್ಲಿಸಿದ್ದ ಭದ್ರತಾ ಠೇವಣಿಯನ್ನು ಇಲಾಖೆಗೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 
ಪಿ.ಆರ್‌.1163 ನಿರ್ದೇಶಕರು. 
ಕಾರ್ಯನಿರ್ವಾಹಕ ಇಂಜಿನೀಯರರು ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ವಿಭಾಗ, ಹಾವೇರಿ 
ನಮೂನೆ-1 
ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರ 


ಇಲಾಖೆ ಲೋಕೋಪಯೋಗಿ ಇಲಾಖೆ 

ಸಬ್‌ ಯುನಿಟ್‌ ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ. ಮತ್ತು ಒ.ಜ.ಇಲಾಖೆ, 
ವಿಭಾಗ, ಹಾವೇರಿ 

ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ.ಮತ್ತು ಒ.ಜ. ಇಲಾಖೆ, 
ವಿಭಾಗ, ಹಾವೇರಿ. 





ಮಾಹಿತಿ ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖ್ಯೆ) 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 
(ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ) 


ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖ್ಯೆ) 





ಶ್ರೀ ಕೆ.ಶಿವಣ್ಣ, 

ಕಾರ್ಯನಿರ್ವಾಹಕ ಇಂಜಿನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ವಿಭಾಗ, ಐ.ಬಿ. 
ಕಾಂಪೌಂಡು, ಪಿ.ಬಿ. ರೋಡ್‌, ಹಾವೇರಿ. 








ಶ್ರೀ ಕೆ.ಶಿವಣ್ಣ, 

ಕಾರ್ಯನಿರ್ವಾಹಕ ಇಂಜಿನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ವಿಭಾಗ, ಐ.ಬಿ. 
ಕಾಂಪೌಂಡು, ಪಿ.ಬಿ. ರೋಡ್‌, 
ಹಾವೇರಿ. 





ಶ್ರೀ ಬಿ.ವೈ. ಬಂಡಿವಡ್ಡರ, 

ತಾಂತ್ರಿಕ ಸಹಾಯಕರು, 
ಕಾರ್ಯನಿರ್ವಾಹಕ ಇಂಜಿನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ವಿಭಾಗ, ಐ.ಬಿ. 
ಕಾಂಪೌಂಡು, ಪಿ.ಬಿ.ರೋಡ್‌, 
ಹಾವೇರಿ. 








ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೦೭ 


ಫ್ಯಾಕ್ಸ್‌:08375-236818 ಫ್ಯಾಕ್ಸ್‌:08375-236818 ಶ್ರೀ ಎಂ.ಎಸ್‌. ದೇಸಾಯಿ, 
ದೂರವಾಣಿ:08375-234725 ದೂರವಾಣಿ:08375-234725 ಲೆಕ್ಕಪರಿಶೋಧನಾಧಿಕಾರಿ, 
ಈಮೇಲ್‌: ccpwdhaveri@dataone.in | ಈಮೇಲ್‌: ccpwdhaveri@dataone.in | ಕಾರ್ಯನಿರ್ವಾಹಕ ಇ೦ಜನೀಯರರು, 
eehvr@kpwd.gov.in eehvr@kpwd.gov.in ಲೋಕೋಪಯೋಗಿ ಬಂದರು ಮತ್ತು 


ಒಳನಾಡು ಜಲಸಾರಿಗೆ ವಿಭಾಗ, ಐ.ಬಿ. 
ಕಾಂಪೌಂಡ್‌, ಪಿ.ಬಿ. ರೋಡ್‌, 
ಹಾವೇರಿ. 
ಶ್ರೀ ಬಿ.ಪಿ. ಹಿ೦ಗಣಿ, 
ಅಧೀಕ್ಷಕರು, ಕಾರ್ಯನಿರ್ವಾಹಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ವಿಭಾಗ, ಐ.ಬಿ. 
ಕಾಂಪೌಂಡ್‌, ಪಿ.ಬಿ. ರೋಡ್‌, 
ಹಾವೇರಿ. 
ಫ್ಯಾಕ್ಸ್‌:08375-236818 
ದೂರವಾಣಿ:08375-234725 
ಈಮೇಲ್‌: eehvr@kpwd.gov.in 
ಕಾರ್ಯನಿರ್ವಾಹಕ ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, 
ಜಲಸಾರಿಗೆ ಇಲಾಖೆ ವಿಭಾಗ, ಹಾವೇರಿ. 
































ನಮೂನೆ-1 
ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರ 
ಇಲಾಖೆ ಲೋಕೋಪಯೋಗಿ ಇಲಾಖೆ 
ಸಬ್‌ ಯುನಿಟ್‌ ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬ೦. ಮತ್ತು ಒ.ಜ.ಇಲಾಖೆ, 
ವಿಭಾಗ, ಹಾವೇರಿ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ.ಮತ್ತು ಒ.ಜ. 
ಇಲಾಖೆ, ಉಪವಿಭಾಗ, ಹಾವೇರಿ. 
ಮಾಹಿತಿ ಅಧಿಕಾರಿ (ಹೆಸರು, ವಿಳಾಸ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ 
ದೂರವಾಣಿ ಸಂಖ್ಯೆ) (ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ) ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖೆ) 

ಶ್ರೀ ವಿ.ಎನ್‌. ಪಾಟೀಲ ಶ್ರೀ ವ್ಹಿ.ಎನ್‌. ಪಾಟೀಲ ಶ್ರೀ ಶೇಖರಪ್ಪಾ 

ಸಹಾಯಕ ಕಾರ್ಯನಿರ್ವಾಹಕ | ಸಹಾಯಕ ಕಾರ್ಯನಿರ್ವಾಹಕ | ಸಹಾಯಕ ಇಂಜನೀಯರರು, 

ಇಂಜಿನೀಯರರು, ಲೋಕೋಪಯೋಗಿ | ಇಂಜಿನೀಯರರು, ಲೋಕೋಪಯೋಗಿ | ಸಹಾಯಕ ಕಾರ್ಯನಿರ್ವಾಹಕ 

ಬಂದರು ಮತ್ತು ಒಳನಾಡು | ಬ೦ದರು ಮತ್ತು ಒಳನಾಡು ಜಲಸಾರಿಗೆ | ಇ೦ಜಿನೀಯರರು, 

ಜಲಸಾರಿಗೆ ಉಪವಿಭಾಗ, ಹಾವೇರಿ. ಉಪವಿಭಾಗ, ಹಾವೇರಿ. ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 
ಹಾವೇರಿ. 

ಫ್ಯಾಕ್ಸ್‌:08375-232528 ಫ್ಯಾಕ್ಸ್‌:08375-232528 ಶ್ರೀಮತಿ ಜಿ.ಬಿ. ದೊಡ್ಡಮನಿ 

ದೂರವಾಣಿ:08375-232528 ದೂರವಾಣಿ:08375-232528 ಪ್ರಥಮ ದರ್ಜೆ ಸಹಾಯಕರು, 

ಈಮೇಲ್‌:8661%1((06.00%.1ಗ ಈಮೇಲ್‌:86601//(6(06.0೦೪.1 ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 
ಹಾವೇರಿ. 
ಫ್ಯಾಕ್ಸ್‌:08375-232528 
ದೂರವಾಣಿ:08375-232528 
ಶಸಮೇಲ್‌: acehvr@kpwd.gov.in 

















ಕಾರ್ಯನಿರ್ವಾಹಕ ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, 
ಜಲಸಾರಿಗೆ ಇಲಾಖೆ ವಿಭಾಗ, ಹಾವೇರಿ. 





೪೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ನಮೂನೆ-1 


ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರ 


ಇಲಾಖೆ 
ಸಬ್‌ ಯುನಿಟ್‌ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಲೋಕೋಪಯೋಗಿ ಇಲಾಖೆ 

ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ. ಮತ್ತು ಒ.ಜ.ಇಲಾಖೆ, 
ವಿಭಾಗ, ಹಾವೇರಿ 

ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ.ಮತ್ತು ಒ.ಜ. 
ಇಲಾಖೆ, ಉಪವಿಭಾಗ, ಹಾನಗಲ್ಲ. 




















ಮಾಹಿತಿ ಅಧಿಕಾರಿ (ಹೆಸರು, ವಿಳಾಸ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ 
ದೂರವಾಣಿ ಸಂಖ್ಯೆ) (ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ) ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖೆ 

ಶ್ರೀ ಆರ್‌.ಬಿ. ದೇವರನಾವದಗಿ ಶ್ರೀ ಆರ್‌.ಬಿ. ದೇವರನಾವದಗಿ ಶ್ರೀ ಎಸ್‌.ಆರ್‌. ಮಾಡ್ಕಾಳ, 

ಸಹಾಯಕ ಕಾರ್ಯನಿರ್ವಾಹಕ | ಸಹಾಯಕ ಕಾರ್ಯನಿರ್ವಾಹಕ | ಸಹಾಯಕ ಇಂಜನೀಯರ 

ಇಂಜಿನೀಯರರು, ಲೋಕೋಪಯೋಗಿ | ಇಂಜಿನೀಯರರು, ಲೋಕೋಪಯೋಗಿ | ಸಹಾಯಕ ಕಾರ್ಯನಿರ್ವಾಹಕ 

ಬಂದರು ಮತ್ತು ಒಳನಾಡು | ಬಂದರು ಮತ್ತು ಒಳನಾಡು ಜಲಸಾರಿಗೆ | ಇಂಜನೀಯರರು, 

ಜಲಸಾರಿಗೆ ಉಪವಿಭಾಗ, ಹಾನಗಲ್ಲ. ಉಪವಿಭಾಗ, ಹಾನಗಲ್ಲ. ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 
ಹಾನಗಲ್ಲ. 

ಫ್ಯಾಕ್ಸ್‌:08379-232306 ಫ್ಯಾಕ್ಸ್‌:08379-232306 ಶ್ರೀ ಬಿ.ಎಸ್‌. ಆಲದಕಟ್ಟ 

ದೂರವಾಣಿ:08379-232306 ದೂರವಾಣಿ:08379-232306 ದ್ವಿತೀಯ ದರ್ಜೆ ಸಹಾಯಕರು, 

ಈಮೇಲ್‌:೩66770(0/0%/6.60%.1ಗ ಈಮೇಲ್‌: acehng@kpwd.gov.in ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 
ಹಾನಗಲ್ಲ. 
ಫ್ಯಾಕ್ಸ್‌:08379-232306 
ದೂರವಾಣಿ:08379-232306 
ಈಮೇಲ್‌:8667706600/6.00%.1೧ 








ಕಾರ್ಯನಿರ್ವಾಹಕ ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, 
ಜಲಸಾರಿಗೆ ಇಲಾಖೆ ವಿಭಾಗ, ಹಾವೇರಿ. 
ನಮೂನೆ-1 


ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರ 


ಇಲಾಖೆ 
ಸಬ್‌ ಯುನಿಟ್‌ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಲೋಕೋಪಯೋಗಿ ಇಲಾಖೆ 

ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ. ಮತ್ತು ಒ.ಜ.ಇಲಾಖೆ, 
ವಿಭಾಗ, ಹಾವೇರಿ 

ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ.ಮತ್ತು ಒ.ಜ. 
ಇಲಾಖೆ, ಉಪವಿಭಾಗ, ರಾಣೆಬೆನ್ನೂರು 














ಮಾಹಿತಿ ಅಧಿಕಾರಿ (ಹೆಸರು, ವಿಳಾಸ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ 
ದೂರವಾಣಿ ಸಂಖ್ಯೆ) (ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ) ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖೆ) 

ಶ್ರೀ ಟಿ.ಸಿ. ಪಾಟೀಲ್‌, ಶ್ರೀ ಟಿ.ಸಿ. ಪಾಟೀಲ, ಸಹಾಯಕ | ಶ್ರೀ ವಿ.ಆರ್‌. ಹಿರೇಗೌಡ್ರ, 

ಸಹಾಯಕ ಕಾರ್ಯನಿರ್ವಾಹಕ | ಕಾರ್ಯನಿರ್ವಾಹಕ ಇಂಜನೀಯರರು, | ಸಹಾಯಕ ಇಂಜನೀಯರ 

ಇಂಜನೀಯರರು, ಲೋಕೋಪಯೋಗಿ | ಲೋಕೋಪಯೋಗಿ ಬಂದರು ಮತ್ತು | ಸಹಾಯಕ ಕಾರ್ಯನಿರ್ವಾಹಕ 

ಬಂದರು ಮತ್ತು ಒಳನಾಡು | ಒಳನಾಡು ಜಲಸಾರಿಗೆ ಉಪವಿಭಾಗ, | ಇ೦ಜನೀಯರರು, 

ಜಲಸಾರಿಗೆ ಉಪವಿಭಾಗ, | ರಾಣೇಬೆನ್ನೂರು. ಲೋಕೋಪಯೋಗಿ ಬಂದರು ಮತ್ತು 

ರಾಣೇಬೆನ್ನೂರು. ಒಳನಾಡು ಜಲಸಾರಿಗೆ ಉಪವಿಭಾಗ, 
ರಾಣೇಬೆನ್ನೂರು. 














ಭಾಗ-೩ 


ಫ್ಯಾಕ್ಸ್‌:08373-266666 
ದೂರವಾಣಿ:08373-266666 
ಈಮೇಲ್‌:866706(0/6.0೦೪.17 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ 


ಫ್ಯಾಕ್ಸ್‌:08373-266666 
ದೂರವಾಣಿ:08373-266666 
ಈಮೇಲ್‌: acehbr@kpwd.gov.in 


೪೨೦೯ 


ಶ್ರೀ ಎ.ಪಿ. ಕುಲಕರ್ಣಿ, 

ಪ್ರಥಮ ದರ್ಜೆ ಸಹಾಯಕರು, 
ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 
ರಾಣೇಬೆನ್ನೂರು. 














ಫ್ಯಾಕ್ಸ್‌:08373-266666 
ದೂರವಾಣಿ:08373-266666 
ಶಮೇಲ್‌: acehbr@kpwd.gov.in 





ಕಾರ್ಯನಿರ್ವಾಹಕ ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, 
ಜಲಸಾರಿಗೆ ಇಲಾಖೆ ವಿಭಾಗ, ಹಾವೇರಿ. 


ನಮೂನೆ-1 


ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರ 


ಇಲಾಖೆ 
ಸಬ್‌ ಯುನಿಟ್‌ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಲೋಕೋಪಯೋಗಿ ಇಲಾಖೆ 
ಕಾರ್ಯನಿರ್ವಾಹಕ ಇಂಜಿನೀಯರ, 
ವಿಭಾಗ, ಹಾವೇರಿ 


ಲೋ.ಬಂ. ಮತ್ತು ಒ.ಜ.ಇಲಾಖೆ, 


ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ.ಮತ್ತು ಬಜ; 


ಇಲಾಖೆ, ಉಪವಿಭಾಗ, ಹಿರೇಕೆರೂರು. 





ಮಾಹಿತಿ ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖ್ಯೆ) 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 
(ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ) 


ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖ್ಯೆ) 





ಶ್ರೀ ಪಿ.ಬಿ. ಪಾಟೀಲ 

ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಉಪವಿಭಾಗ, 
ಹಿರೇಕೆರೂರು. 


ಶ್ರೀ 


ಪಿ.ಬಿ. ಪಾಟೀಲ ಸಹಾಯಕ 
ಕಾರ್ಯನಿರ್ವಾಹಕ ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 
ಹಿರೇಕೆರೂರು. 


ಶ್ರೀ ಎಂ.ಬಿ. ತುರಮರಿ 

ಸಹಾಯಕ ಇಂಜನೀಯರ 
ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 
ಹಿರೇಕೆರೂರು. 





ಫ್ಯಾಕ್ಸ್‌:08376-282302 
ದೂರವಾಣಿ:08376-282302 
ಈಮೇಲ್‌:8660109/016.00%.1ಗ 


ಫ್ಯಾಕ್ಸ್‌:08376-282302 
ದೂರವಾಣಿ:08376-282302 
ಈಮೇಲ್‌:8660(6(016.0೦೪.1 


ಪಟೇಲ, 
ಸಹಾಯಕರು, 
ಕಾರ್ಯನಿರ್ವಾಹಕ 


ಶ್ರೀ ಗಂಗಾಧರ 
ಪ್ರಥಮ ದರ್ಜೆ 
ಸಹಾಯಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ. 
ಹಿರೇಕೆರೂರು. 














ಫ್ಯಾಕ್ಸ್‌:08376-282302 
ದೂರವಾಣಿ:08376-282302 
ಈಮೇಲ್‌:8660/(806.00%.17 





ಕಾರ್ಯನಿರ್ವಾಹಕ ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, 
ಜಲಸಾರಿಗೆ ಇಲಾಖೆ ವಿಭಾಗ, ಹಾವೇರಿ. 











೪೨೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 
ನಮೂನೆ-1 
ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರ 
ಇಲಾಖೆ ಲೋಕೋಪಯೋಗಿ ಇಲಾಖೆ 
ಸಬ್‌ ಯುನಿಟ್‌ ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ. ಮತ್ತು ಒ.ಜ.ಇಲಾಖೆ, 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ವಿಭಾಗ, ಹಾವೇರಿ 


ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ.ಮತ್ತು ಒ.ಜ. 


ಇಲಾಖೆ, ಉಪವಿಭಾಗ, ಬ್ನಾಡಗಿ. 





ಮಾಹಿತಿ ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖ್ಯೆ) 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 
(ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ) 


ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖೆ 





ಶ್ರೀ ಬಿ. ಮಹೇಶ್ವರಪ್ಪಾ 

ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಉಪವಿಭಾಗ, ಬ್ಯಾಡಗಿ. 


ಶ್ರೀ ಬಿ. ಮಹೇಶ್ವರಪ್ಪಾ 
ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಉಪವಿಭಾಗ, ಬ್ಯಾಡಗಿ. 


ಶ್ರೀ ಸಿವ್ಫಿೀ ಶ್ಯಾಡಂಬಿ, ಕಿರಿಯ 
ಇಂಜನೀಯರ (ವಿ.ದ.) 

ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 


ಬ್ಲಾಡಗಿ. 





ಫ್ಯಾಕ್ಸ್‌:08375-228277 
ದೂರವಾಣಿ:08375-228277 
ಶಸಮೇಲ್‌:acebdg@kpwd.gov.in 


ಫ್ಯಾಕ್ಸ್‌:08375-228277 
ದೂರವಾಣಿ:08375-228277 
ಶಮೇಲ್‌:acebdg@kpwd.gov.in 


ಶ್ರೀ ಬಸವರಾಜ ತಿಪ್ಪಣ್ಣವರ 

ಪ್ರಥಮ ದರ್ಜೆ ಸಹಾಯಕರು, 
ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 
ಬ್ದಾಡಗಿ. 














ಫ್ಯಾಕ್ಸ್‌:083175-228277 
ದೂರವಾಣಿ:08375-228277 
ಈಮೇಲ್‌:866060660%/6.00%.1 





ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರ 


ಇಲಾಖೆ 
ಸಬ್‌ ಯುನಿಟ್‌ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಕಾರ್ಯನಿರ್ವಾಹಕ ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, 
ಜಲಸಾರಿಗೆ ಇಲಾಖೆ ವಿಭಾಗ, ಹಾವೇರಿ. 


ನಮೂನೆ-1 


ಲೋಕೋಪಯೋಗಿ ಇಲಾಖೆ 


ಕಾರ್ಯನಿರ್ವಾಹಕ ಇಂಜಿನೀಯರ, 


ವಿಭಾಗ, ಹಾವೇರಿ 


ಲೋ.ಬಂ. ಮತ್ತು ಒ.ಜ.ಇಲಾಖೆ, 


ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ.ಮತ್ತು ಒ.ಜ. 


ಇಲಾಖೆ, ಉಪವಿಭಾಗ, ಶಿಗ್ಲಾಂವ. 





ಮಾಹಿತಿ ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖ್ಯೆ) 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 
(ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ) 


ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖ್ಯೆ) 





ಶ್ರೀ ಆರ್‌.ಸಿ. ಮೇಸಿ 
ಮೆ 


ಸಹಾಯಕ “ಕಾರ್ಯನಿರ್ವಾಹಕ 
ಇಂಜನೀಯರರು, ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು 


ಜಲಸಾರಿಗೆ ಉಪವಿಭಾಗ, ಶಿಗ್ಗಾಂವ. 








ಶ್ರೀ ಆರ್‌.ಸಿ. ಮೇಸ್ಕಿ 

ಸಹಾಯಕ `` ಕಾರ್ಯನಿರ್ವಾಹಕ 
ಇಂಜನೀಯರರು, ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಉಪವಿಭಾಗ, ಶಿಗ್ಗಾಂವ. 





ಶ್ರೀ ಎಂ.ಎಚ್‌. ಕೊಟಗಿಮನಿ 
ಸಹಾಯಕ ಇಂಜನೀಯರ, 
ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 
ಶಿಗ್ಲಾಂವ. 











ಭಾಗ-೩ 


ಫ್ಯಾಕ್ಸ್‌:08378-25527] 
ದೂರವಾಣಿ:08378-255271 
ಈಮೇಲ್‌:866507೧6/06.00%.1ಗ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ 


ಫ್ಯಾಕ್ಸ್‌;08378-255271 
ದೂರವಾಣಿ:08378-255271 
ಈಮೇಲ್‌:89950766016.00%.1 


೪೨೧೧ 


ಶ್ರೀ ಎಂ.ಎಸ್‌. ಬಸಾಪೂರ 

ಪ್ರಥಮ ದರ್ಜೆ ಸಹಾಯಕರು, 
ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 
ಶಿಗ್ಲಾಂವ. 














ಫ್ಯಾಕ್ಸ್‌:08378-255271 
ದೂರವಾಣಿ:08378-255271 
ಈಮೇಲ್‌:86650760%6.00%.1ಗ 





ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರ 


ಇಲಾಖೆ 
ಸಬ್‌ ಯುನಿಟ್‌ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಕಾರ್ಯನಿರ್ವಾಹಕ ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, 
ಜಲಸಾರಿಗೆ ಇಲಾಖೆ ವಿಭಾಗ, ಹಾವೇರಿ. 


ನಮೂನೆ-1 


ಲೋಕೋಪಯೋಗಿ ಇಲಾಖೆ 


ಕಾರ್ಯನಿರ್ವಾಹಕ ಇಂಜಿನೀಯರ, 


ವಿಭಾಗ, ಹಾವೇರಿ 


ಲೋ.ಬಂ. ಮತ್ತು ಒ.ಜ.ಇಲಾಖೆ, 


ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ, ಲೋ.ಬಂ.ಮತ್ತು ಒ.ಜ. 


ಇಲಾಖೆ, ಉಪವಿಭಾಗ, ಸವಣೂರು. 





ಮಾಹಿತಿ ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖ್ಯೆ) 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 
(ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ) 


ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ (ಹೆಸರು, ವಿಳಾಸ, 
ದೂರವಾಣಿ ಸಂಖ್ಯೆ) 





ಶ್ರೀ ಎಸ್‌.ಜಿ. ಸಂಜವಾಡಮಠ 

ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಉಪವಿಭಾಗ, ಸವಣೂರು. 


ಶ್ರೀ ಎಸ್‌.ಜಿ. ಸಂಜವಾಡಮಠ 
ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು. ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಉಪವಿಭಾಗ, ಸವಣೂರು. 


ಶ್ರೀ ಎಫ್‌.ಎಚ್‌. ಹರಿಜನ 
(ತಿಮ್ಮಾಪೂರ) 

ಸಹಾಯಕ ಇಂಜನೀಯರ, 
ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 


ಸವಣೂರು. 





ಫ್ಯಾಕ್ಸ್‌:08378-241611 
ದೂರವಾಣಿ:08378-241611 
ಈಮೇಲ್‌:86661700(0%6.00%.1ಗ 


ಫ್ಯಾಕ್ಸ್‌:08318-24161] 
ದೂರವಾಣಿ:08378-241611 
ಈಮೇಲ್‌:8665677(6016.00%.1ಗ 


ಶ್ರೀ ಎಸ್‌.ಎ. ಇಟಗಿ 

ಪ್ರಥಮ ದರ್ಜೆ ಸಹಾಯಕರು, 
ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಉಪವಿಭಾಗ, 
ಸವಣೂರು. 














ಫ್ಯಾಕ್ಸ್‌:083178-241611 
ದೂರವಾಣಿ:08378-241611 
ಈಮೇಲ್‌:866617(606.00%.17 





ಕಾರ್ಯನಿರ್ವಾಹಕ ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, 
ಜಲಸಾರಿಗೆ ಇಲಾಖೆ ವಿಭಾಗ, ಹಾವೇರಿ. 








೪೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಖಾಯಂ ಮಾಹಿತಿ 
ಕೈಪಿಡಿ 1 ರಿಂದ 6 
ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005 (ಭಾರತ ಸರ್ಕಾರ) 
ಕರ್ನಾಟಕ ಸರ್ಕಾರ 
ಕಾರ್ಯನಿರ್ವಾಹಕ ಇಂಜನೀಯರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಹಾವೇರಿ ವಿಭಾಗ, ಹಾವೇರಿ. 
ಅಧಿಸೂಚನೆ 
ಅನುಬಂಧ-2 
4(ಬಿ) 17 ವರ್ಗಗಳ ಮಾಹಿತಿ ಈ ಕೆಳಗಿನಂತಿದೆ. 
ಕೈಪಿಡಿ 1- ಸಂಸ್ಥೆಯ ವಿವರಗಳು ಮತ್ತು ಕರ್ತವ್ಯ ಮತ್ತು ವಿಧಿಗಳು 
ಹೊಸದಾಗಿ ಸೃಷ್ಟಿಸಲಾದ ಹಾವೇರಿ ಜಿಲ್ಲೆ, ಲೋಕೋಪಯೋಗಿ ಇಲಾಖೆಯ ರಸ್ತೆಗಳ ನಿರ್ಮಾಣ, ನಿರ್ವಹಣೆ ಮತ್ತು 
ದುರಸ್ತಿ ಕಾರ್ಯಗಳನ್ನು ಮತ್ತು ಎಲ್ಲಾ ಸರ್ಕಾರಿ ಕಟ್ಟಡಗಳ ನಿರ್ಮಾಣ ಮತ್ತು ನಿರ್ವಹಣೆ ಕೆಲಸಗಳನ್ನು ಸುಗಮವಾಗಿ ಹಾಗೂ 
ಸುವ್ಯವಸ್ಥಿತವಾಗಿ ನಿರ್ವಹಿಸುವ ದೃಷ್ಟಿಯಿಂದ 1112.98ರಲ್ಲಿ ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋಕೋಪಯೋಗಿ 
ಇಲಾಖೆ, ಹಾವೇರಿ ವಿಭಾಗ, ಹಾವೇರಿ ಈ ಕಛೇರಿಯನ್ನು ಹೊಸದಾಗಿ ಸೃಜಿಸಲಾಗಿದ್ದು, ಈ ಇಲಾಖೆಗೆ ಸರ್ಕಾರಿ ಅಧಿಸೂಚನೆ 
ಕ್ರಮ ಸಂಖ್ಯೆ: ಡಿಸಿಎ/05/ಎಆರ್‌ಬಿ/2007, ದಿನಾಂಕ:24.10.2007ರಲ್ಲಿ ಲೋಕೋಪಯೋಗಿ ಇಲಾಖೆಯ ಹೆಸರನ್ನು 
“ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ” ಎಂದು ಮರುನಾಮಕರಣಗೊಳಿಸಿ 
ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ. ಕಾರ್ಯನಿರ್ವಾಹಕ ಇಂಜಿನೀಯರರು ಮೇಲ್ವಿಚಾರಕರಾಗಿರುವರು. ಇಲಾಖೆಯ 
ಕೆಲಸಗಳ ನಿರ್ವಹಣಾ ಕೇಂದ್ರ ವಿಭಾಗವಾಗಿದ್ದು, ಈ ವಿಭಾಗದ ಮುಖ್ಯಸ್ಥರಾದ ಕಾರ್ಯನಿರ್ವಾಹಕ ಇಂಜಿನೀಯರರು 
ವಿಭಾಗಕ್ಕೆ ಸಂಬಂಧಿಸಿದ ಎಲ್ಲಾ ಕೆಲಸಗಳನ್ನು ದಕ್ಷತೆಯಿಂದ ನಿರ್ವಹಿಸುವ ಹೊಣೆ ಹೊತ್ತಿರುತ್ತಾರೆ. ದಿನಾ೦ಕ:01.04.1987 
ರಂದು ಜಿಲ್ಲಾ ಪರಿಷತ್‌ ಅಸ್ತಿತ್ವಕ್ಕೆ ಬಂದ ನಂತರ ಲೋಕೋಪಯೋಗಿ ಇಲಾಖೆಯಲ್ಲಿಯ ಇತರ ಜಿಲ್ಲಾ ಮತ್ತು ಗ್ರಾಮೀಣ 
ರಸ್ತೆಗಳನ್ನು ಜಿಲ್ಲಾ ಪರಿಷತ್‌ಗಳಿಗೆ ವರ್ಗಾಯಿಸಲಾಗಿದೆ. 
ಹಾವೇರಿ ವಿಭಾಗದ ಅಡಿಯಲ್ಲಿ ಹಾವೇರಿ, ಹಾನಗಲ್ಲ, ರಾಣೇಬೆನ್ನೂರು, ಹಿರೇಕೆರೂರ, ಬ್ಯಾಡಗಿ, ಶಿಗ್ಗಾಂವ, 
ಸವಣೂರ ಒಟ್ಟು 7 ಉಪವಿಭಾಗಗಳು ಬರುತ್ತವೆ. ಈ ಜಿಲ್ಲೆಯ ಭೌಗೋಳಿಕ ವಿಸ್ತೀರ್ಣವು 4848 ಚದರ ಕಿಮೀ ಇರುತ್ತದೆ 
ಮತ್ತು 2001 ರ ಜನಗಣತಿಯ ಪ್ರಕಾರ ಹಾವೇರಿ ಜಿಲ್ಲೆಯ ಒಟ್ಟು ಜನಸಂಖ್ಯೆ 14.39 ಲಕ್ಷ ಇರುತ್ತದೆ. 
ಹಾವೇರಿ ವಿಭಾಗದ 31.03.2008ಕ್ಕೆ ರಸ್ತೆ ಹಾಗೂ ಕಟ್ಟಡಗಳ ವಿವರ ಈ ಕೆಳಗಿನಂತಿರುತ್ತದೆ. 
ಅ) ರಸ್ತೆಗಳು: 


1. ರಾಜ್ಯ ಹೆದ್ದಾರಿ (ಎಲ್ಲಾ ಮೇಲ್ದರ್ಜೆಗೇರಿಸಿದ ಕಿ.ಮೀ.ರಸ್ತೆಗಳು) 587.23 

2. ಜಿಲ್ಲಾ ಮುಖ್ಯ ರಸ್ತೆ (ಎಲ್ಲಾ ಮೇಲ್ಪರ್ಜೆಗೇರಿಸಿದ ಕಿ.ಮೀ. ರಸ್ತೆಗಳು) 1872.00 
ಬ) ಕಟ್ಟಡಗಳು: 

1. ಕಟ್ಟಡಗಳು ನಂ. 178 


ಹಾವೇರಿ ವಿಭಾಗವು ಈ ಕೆಳಕಂಡ ಉಪವಿಭಾಗಗಳ ಕಾಮಗಾರಿಗಳ ಉಸ್ತುವಾರಿ ಹಾಗೂ ನಿರ್ವಹಣೆಯನ್ನು 
ನೋಡಿಕೊಳ್ಳುತ್ತದೆ. 
ಹಾವೇರಿ ವಿಭಾಗ, ಹಾವೇರಿ 
ಕ್ರ.ಸಂ... ಲೋ.ಇ.ವಿಭಾಗ ವಿಭಾಗ ಕಾರ್ಯವ್ಯಾಪ್ತಿಯಲ್ಲಿ ಬರುವ ತಾಲ್ಲೂಕುಗಳು 
1. ಹಾವೇರಿ ಹಾವೇರಿ ತಾಲ್ಲೂಕು 
ಹಾನಗಲ್ಲ ತಾಲ್ಲೂಕು 
ರಾಣೇಬೆನ್ನೂರು ತಾಲ್ಲೂಕು 
ಹಿರೇಕೆರೂರು ತಾಲ್ಲೂಕು 
ಬ್ಯಾಡಗಿ ತಾಲ್ಲೂಕು 
ಶಿಗ್ಗಾಂವ ತಾಲ್ಲೂಕು 
ಸವಣೂರ ತಾಲ್ಲೂಕು. 
ಹಾವೇರಿ ವಿಭಾಗದ ಅಡಿಯಲ್ಲಿ 7 ಉಪವಿಭಾಗಗಳಿದ್ದು ಅವುಗಳ ಕಾರ್ಯಕ್ಷೇತ್ರದ ವಿವರ ಈ ಕೆಳಗಿನಂತೆ ಇದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೧೩ 





ವೃತ್ತದ ಹೆಸರು ವಿಭಾಗದ ಹೆಸರು ಉಪ ವಿಭಾಗಗಳು 
ಅಧೀಕ್ಷಕ ಇಂಜನೀಯರ, ಕಾರ್ಯನಿರ್ವಾಹಕ ಇಂಜನೀಯರ, ಹಾವೇರಿ-ಹಾನಗಲ್ಲ- ಹಿರೇಕೆರೂರು- 
ಲೋಕೋಪಯೋಗಿ ಬಂದರು ಮತ್ತು ಲೋಕೋಪಯೋಗಿ ಬಂದರು ಮತ್ತು ಬ್ಯಾಡಗಿ- ಶಿಗ್ಗಾಂವ-ಸವಣೂರು- 
ಒಳನಾಡು ಜಲಸಾರಿಗೆ ವೃತ್ತ, ಒಳನಾಡು ಜಲಸಾರಿಗೆ ವಿಭಾಗ, ರಾಣೇಬೆನ್ನೂರು. 
ಧಾರವಾಡ. ಹಾವೇರಿ. 

ಕಾರ್ಯನಿರ್ವಾಹಕ ಇಂಜಿನೀಯರ, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಹಾವೇರಿ ವಿಭಾಗ, ಹಾವೇರಿ ಇವರು ಕಛೇರಿಯ ಮುಖ್ಯಸ್ಥರಾಗಿರುತ್ತಾರೆ. ಇವರ ಅಧೀನದಲ್ಲಿ ಮುಖ್ಯವಾಗಿ ಮೂರು ಶಾಖೆಗಳು 
ಕಾರ್ಯನಿರ್ವಹಿಸುತ್ತಿರುತ್ತವೆ. 

1 ಆಡಳಿತ ಶಾಖೆ 

2) ಲೆಕ್ಕಪತ್ರ ಶಾಖೆ 

3) ತಾಂತ್ರಿಕ ಶಾಖೆ 
(1) ಆಡಳಿತ ಶಾಖೆ: 

ಕಾರ್ಯನಿರ್ವಾಹಕ ಇಂಜನೀಯರರು, ಹಾವೇರಿ ವಿಭಾಗ, ಹಾವೇರಿ ಇವರು ಈ ವಿಭಾಗದ ಮುಖ್ಯಸ್ಥರಾಗಿದ್ದು, 
ಮಂಜೂರಾಗಿರುವ 169 ಹುದ್ದೆಗಳ ಪೈಕಿ 123 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಈ ಸಂಖ್ಯೆಗಳ ಪೈಕಿ ಹಾಲಿ 
ಕಾರ್ಯ ನಿರ್ವಹಿಸುತ್ತಿರುವ ವರ್ಗ ಎ ನೌಕರರು 9 ವರ್ಗ ಬಿ 18 ವರ್ಗ ಸಿ 62 ಮತ್ತು ವರ್ಗ ಡಿ 34 ಸಂಖ್ಯೆಗಳಾಗಿರುತ್ತವೆ. 

ಕಾರ್ಯನಿರ್ವಾಹಕ ಇಂಜಿನೀಯರರ ಕಛೇರಿಯಲ್ಲಿ 27 ಹುದ್ದೆಗಳ ಪೈಕಿ 21 ಹುದ್ದೆಗಳಲ್ಲಿ ಸಿಬ್ಬಂದಿಯವರು ಹಾಲಿ 
ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಈ ಸಂಖ್ಯೆಗಳ ಪೈಕಿ ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ವರ್ಗ ಎ ನೌಕರರು 2 ವರ್ಗ ಬಿ 2 
ವರ್ಗ ಸಿ 13 ಮತ್ತು ವರ್ಗ ಡಿ 4 ಸಂಖ್ಯೆಗಳಾಗಿರುತ್ತವೆ. 

ಅಧೀಕ್ಷಕರು, ಆಡಳಿತ ಶಾಖೆಯ ಮುಖ್ಯಸ್ಥರಾಗಿದ್ದು. ಆಡಳಿತಕ್ಕೆ ಸಂಬಂಧಪಟ್ಟಂತೆ ನೌಕರರ ಸೇವಾ ವಿವರಗಳು, 
ಭವಿಷ್ಯ ನಿಧಿಗಳ ದಾಖಲೆಗಳನ್ನು ನಿರ್ವಹಿಸುವದು, ವರ್ಗಾವಣೆ, ಇಲಾಖೆ ವಿಚಾರಣೆ, ವಿದ್ಯುಚ್ಛಕ್ತಿ, ದೂರವಾಣಿ ಬಿಲ್‌ಗಳನ್ನು 
ಪಾವತಿಸುವುದು, ದಾಖಲೆಗಳನ್ನು ಸ೦ಗ್ರಹಿಸಿ ಕಾಪಾಡುವ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾರೆ. 

ಈ ಆಡಳಿತ ಶಾಖೆಯನ್ನು 6 ಉಪಶಾಖೆಗಾಗಿ ವಿಂಗಡಿಸಿದ್ದು, ಈ ಶಾಖೆಗೆ ಅಧೀಕ್ಷಕರು ಮುಖ್ಯಸ್ಥರಾಗಿರುತ್ತಾರೆ. 
ಅವುಗಳೆಂದರೆ: (1) ಆಡಳಿತ ಶಾಖೆ-1 (2) ಆಡಳಿತ ಶಾಖೆ-2 (3) ಆಡಳಿತ ಶಾಖೆ-3 (4) ಆಡಳಿತ ಶಾಖೆ-4 (5) ಆಡಳಿತ 
ಶಾಖೆ-5 (6) ಆಡಳಿತ ಶಾಖೆ-6. 
ಸಿಬ್ಬಂದಿ-1 

ಸಹಾನುಭೂತಿ ಆಧಾರದ ಮೇಲೆ ನೇಮಕಾತಿ ಪಸ್ತಾವನೆ ಸಲ್ಲಿಸುವಿಕೆ, ಹಾವೇರಿ/ ಹಿರೇಕೆರೂರ ಉಪವಿಭಾಗಗಳ 
ಅಧಿಕಾರಿ ಸಿಬ್ಬಂದಿಯವರ ಪ್ರಯಾಣ ಭತ್ಯೆ ಬಿಲ್ಲು ಪರಿಶೀಲನೆ ಹಾಗೂ ಮೇಲು ರುಜು, ಹಾವೇರಿ/ ಹಾನಗಲ್ಲ/ ಹಿರೇಕೆರೂರ/ 
ಸವಣೂರು ತಾಲ್ಲೂಕುಗಳ ಬಾಡಿಗೆ ಪ್ರಮಾಣ ಪತ್ರ ನವೀಕರಣ, ಭೂಸ್ವಾಧೀನ ಪ್ರಕರಣಗಳಿಗೆ ಸಂಬಂಧಿಸಿದ ಪತ್ರ ವ್ಯವಹಾರ, 
ಸರ್ಕಾರಿ ಜಾಗೆಯನ್ನು ಅನಧಿಕೃತ ಬಳಕೆ ಮಾಡುವ ಕುರಿತು ಪತ್ರ ವ್ಯವಹಾರ, ಸರ್ಕಾರಿ ವಸತಿ ಗೃಹಗಳ ಹಂಚಿಕೆ ಕುರಿತು ಪತ್ರ 
ವ್ಯವಹಾರ, ಕಾರ್ಯನಿರ್ವಾಹಕ ಇಂಜನೀಯರ, ಸಹಾಯಕ ಕಾರ್ಯನಿರ್ವಾಹಕ ಇಂಜನೀಯರ, ಸಹಾಯಕ ಇಂಜನೀಯರ, 
ಕಿರಿಯ ಇಂಜನೀಯರ ಸಂಬಂಧಿಸಿದ ಪತ್ರ ವ್ಯವಹಾರ, ಸಣ್ಣ ಉಳಿತಾಯ ಯೋಜನಾ ವರದಿ, ಕನ್ನಡ ಅನುಷ್ಠಾನ ಪ್ರಗತಿ 
ವರದಿ, ಜನಸಂಪರ್ಕ ಸಭೆ ಮಾಸಿಕ ವರದಿ, ವಾರ್ಷಿಕ ಆಡಳಿತ ವರದಿ ಹಾಗೂ ಇವುಗಳಿಗೆ ಸಂಬಂಧಿಸಿದಂತೆ ಮಾಸಿಕ, 
ತ್ರೈಮಾಸಿಕ ಹಾಗೂ ವಾರ್ಷಿಕ ವರದಿಗಳನ್ನು ಸಲ್ಲಿಸುವುದು ಹಾಗೂ ಕಛೇರಿ ಮುಖ್ಯಸ್ಥರು ವಹಿಸಿಕೊಟ್ಟ ಇತರೆ ಕೆಲಸಗಳನ್ನು 
ನಿರ್ವಹಿಸುವುದು. 
ಸಿಬ್ಬಂದಿ-2 

ಮಂಜೂರಾತಿ/ ಕಾರ್ಯಕಾರಿ ಖಾಲಿ ಹುದ್ದೆಗಳ ಮಾಸಿಕ ವರದಿ, ರಾಣೇಬೆನ್ನೂರು ಉಪವಿಭಾಗದ ಅಧಿಕಾರಿ ಮತ್ತು 
ಸಿಬ್ಬಂದಿಯವರ ಪ್ರವಾಸ ಭತ್ಯೆ ಬಿಲ್ಲು, ಮೇಲುರುಜು, ಗ್ರೂಪ್‌-ಸಿ ಸಿಬ್ಬಂದಿಗಳ ಸೇವಾ ವಿವರಗಳ ಪತ್ರ ವ್ಯವಹಾರ, 
ಪರಿವೀಕ್ಷಣಾ ವರದಿ, ಕಾರ್ಯನಿರ್ವಾಹಕ ಇಂಜನೀಯರರ ಪ್ರವಾಸ ಕಾರ್ಯಕ್ರಮ ಪಟ್ಟಿ, ನಿವೃತ್ತಿ ಪ್ರಕರಣಗಳ ಮಾಸಿಕ ವರದಿ, 
ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಮಾಸಿಕ ವರದಿ, ಗ್ರೂಪ್‌-ಡಿ ನೌಕರರ ಸೇವಾ ವಿವರ ಹಾಗೂ ಗ್ರೂಪ್‌-ಡಿ ನೌಕರರಿಗೆ 
ಸಂಬಂಧಿಸಿದ ಪತ್ರ ವ್ಯವಹಾರ ಕರ್ನಾಟಕ ನಾಗರೀಕ ಸೇವಾ ನಿಯಮ 285ರ ವರದಿಯ ಅರ್ಧ ವಾರ್ಷಿಕ ವರದಿ 
ಸಲ್ಲಿಸುವುದು ಹಾಗೂ ಕಛೇರಿ ಮುಖ್ಯಸ್ಥರು ವಹಿಸಿಕೊಟ್ಟ ಎಲ್ಲಾ ಕೆಲಸಗಳು. 
ಸಿಬ್ಬಂದಿ-3 

ವಿಭಾಗ ಕಛೇರಿಯ ಅಧಿಕಾರಿ/ ಸಿಬ್ಬಂದಿಯವರ ವೇತನ ಬಿಲ್ಲು. ಕಛೇರಿಯ ಸಾದಿಲ್ವಾರು ವೆಚ್ಚದ ಬಿಲ್ಲು ತಯಾರಿಕೆ, 
ನಾಲ್ಕನೇ ದರ್ಜೆಯ ಗುತ್ತಿಗೆದಾರರ ನೊಂದಣಿ/ನವೀಕರಣ, ವಿಭಾಗ ಕಛೇರಿಯ ಅಧಿಕಾರಿ/ ಸಿಬ್ಬಂದಿ ಪ್ರಯಾಣ ಭತ್ಯೆ ಬಿಲ್ಲು 


೪೨೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ತಯಾರಿಕೆ, ಶಿಗ್ಗಾಂವ ಉಪವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಪ್ರವಾಸ ಭತ್ಯೆ ಬಿಲ್ಲು ಪರಿಶೀಲನೆ ಹಾಗೂ ಮೇಲು 
ರುಜು, ಶಿಗ್ಗಾಂವ ತಾಲ್ಲೂಕು ಖಾಸಗಿ ಕಟ್ಟಡದ ಬಾಡಿಗೆ ನವೀಕರಣ ಪ್ರಮಾಣ ಪತ್ರ ವ್ಯವಹಾರ ಹಾಗೂ ಕಛೇರಿ ಮುಖ್ಯಸ್ಥರು 
ವಹಿಸಿಕೊಟ್ಟ ಎಲ್ಲಾ ಕೆಲಸಗಳು. 
ಸಿಬ್ಬಂದಿ-4 

ರಾಣೇಬೆನ್ನೂರು ತಾಲ್ಲೂಕಿನಲ್ಲಿ ಸರ್ಕಾರಿ ಕಛೇರಿಗಳಿಗೆ ಸರ್ಕಾರದ ಯೋಗ್ಯ ಕಟ್ಟಡ ಲಭ್ಯವಿಲ್ಲದ ಬಗ್ಗೆ ಬಾಡಿಗೆ 
ಪ್ರಮಾಣ ಪತ್ರದ ನವೀಕರಣ, ಹಾನಗಲ್ಲ ಉಪವಿಭಾಗದ ಅಧಿಕಾರಿ/ ಸಿಬ್ಬಂದಿಯ ಪ್ರವಾಸ ಭತ್ಯೆ/ ವಾಹನ ಭತ್ಯೆ ಮಂಜೂರಾತಿ, 
ಕಡತ ವಿಲೇವಾರಿಯ ಮಾಸಿಕ ವರದಿ ಅಧಿಕಾರಿಗಳ ಹಾಗೂ ವಿಭಾಗ ಕಛೇರಿಯ ಸಿಬ್ಬಂದಿಯ ಸಾಂದರ್ಭಿಕ ರಜೆ 
ಮಂಜೂರಾತಿ ಪಡೆದುಕೊಳ್ಳುವುದು, ವಿಭಾಗ ಕಛೇರಿಯ ಆವಕ ಶಾಖೆಯ ಕೆಲಸ ನಿರ್ವಹಣೆ ಹಾಗೂ ಕಛೇರಿ ಮುಖ್ಯಸ್ಥರು 
ವಹಿಸಿಕೊಟ್ಟ ಎಲ್ಲಾ ಕೆಲಸಗಳು. 
ಸಿಬ್ಬಂದಿ-5 

ವಿಭಾಗ ಕಛೇರಿಯ ರವಾನೆ ಶಾಖೆ, ಅಂಚೆ ಚೀಟಗಳ ಲೆಕ್ಕ ನಿರ್ವಹಣೆ, ಸೂಪರ್‌ನ್ಯೂಮರಿ ಸಿಬ್ಬಂದಿ/ ದಿನಗೂಲಿ 
ನೌಕರರಿಗೆ ಸಂಬಂಧಪಟ್ಟ ಪತ್ರ ವ್ಯವಹಾರ, ಮದ್ದು ಮಾರಾಟ, ಚುಮಣಿ ಎಣ್ಣೆ ಲೈಸನ್ಸ್‌ ನೀಡುವಿಕೆ ಹಾಗೂ ನವೀಕರಣ, 
ದಿನಗೂಲಿ ಸಿಬ್ಬಂದಿ ನೇಮಕಾತಿ ನಿಷೇಧ ಸೂಪರ್‌ನ್ಯೂಮರಿ ಸಿಬ್ಬಂದಿ ಮಾಸಿಕ ವರದಿ, ಸಿನಿಮಾ ಲೈಸನ್ಸ್‌ ಕೆಲಸ ನಿರೀಕ್ಷಕರ 
ಪತ್ರ ವ್ಯವಹಾರ ಹಾಗೂ ಕಾಲಮಿತಿವೇತನ ಮಂಜೂರಾತಿ, ಲೋ.ಇ. ಉಪವಿಭಾಗ ಸವಣೂರ/ ಬ್ಯಾಡಗಿ ಅಧಿಕಾರಿ 
ಸಿಬ್ಬಂದಿಯವರ ಪ್ರವಾಸ ಭತ್ಯೆ ಮೇಲು ರುಜು, ನ್ಯಾಯಾಲಯ ಪ್ರಕರಣಗಳ ಪತ್ರ ವ್ಯವಹಾರ ಹಾಗೂ ಕಛೇರಿ ಮುಖ್ಯಸ್ಥರು 
ಹಿಸಿಕೊಟ್ಟ ಎಲ್ಲಾ ಕೆಲಸಗಳು. 
ಸಿಬ್ಬಂದಿ-6 

ದೂರವಾಣಿ ಸ್ವೀಕೃತಿ ಹಾಗೂ ದೂರವಾಣಿ ಸಂದೇಶ ನೀಡುವುದು ಹಾಗೂ ಮೇಲಾಧಿಕಾರಿಗಳ ಪ್ರವಾಸ ಪಟ್ಟಿ ಹಾಗೂ 
ಎಂ.ಎಂ.ಆರ್‌. ಸಭೆಯ ದಿನಾಂಕ ತಿಳಿಸುವುದು, ವಿಭಾಗ ಕಛೇರಿಯ ಅಭಿಲೇಖಾಲಯದ ಕೆಲಸ ನಿರ್ವಹಿಸುವುದು ಹಾಗೂ 
ಕಛೇರಿ ಮುಖ್ಯಸ್ಥರು ವಹಿಸಿಕೊಟ್ಟ ಎಲ್ಲಾ ಕೆಲಸಗಳು. 
(2) ಲೆಕ್ಕಪತ್ರ ಶಾಖೆ: 

ಲೆಕ್ಕ ಪರಿಶೋಧನಾಧಿಕಾರಿ ಲೆಕ್ಕ ಶಾಖೆಯ ಮುಖ್ಯಸ್ಥರಾಗಿದ್ದು, ಅವರ ಕೆಳಗೆ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಇಬ್ಬರು 
ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಹಾಗೂ ಒಬ್ಬರು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಇವರಿಗೆ ಸಹಾಯಕರಾಗಿ 
ಕೆಲಸಗಳನ್ನು ನಿರ್ವಹಿಸುತ್ತಾರೆ ಹಾಗೂ ಈ ಶಾಖೆಯಲ್ಲಿ 4 ಉಪಶಾಖೆಗಳಾಗಿ ವಿಂಗಡಿಸಿದ್ದು, ವಿವರ ಈ ಕೆಳಗಿನಂತಿದೆ. 
ಎಬಿ-1 

ರಾಣೇಬೆನ್ನೂರು ಉಪವಿಭಾಗದ ಕಾಮಗಾರಿಗಳ ಬಿಲ್ಲುಗಳ ಪರಿಶೀಲನೆ, ವಿಭಾಗ/ ಉಪವಿಭಾಗದ ಕಾಮಗಾರಿಗಳ 
ಮಾಸಿಕ ಲೆಕ್ಕ ಪತ್ರಗಳನ್ನು ಮಹಾಲೇಖಪಾಲಕರಿಗೆ ಸಲ್ಲಿಸುವುದು, ನಬಾರ್ಡ್‌ ಕಾಮಗಾರಿಗಳ ಅನುದಾನ ಖರ್ಚಾದ ಬಗ್ಗೆ 


ಶೆ 
ಲೆಕ್ಕಪತ್ರ ಸಲ್ಲಿಸುವುದು, ಕಾಮಗಾರಿಗಳ ಕ್ಯಾಶಬುಕ್‌ ನಿರ್ವಹಿಸುವುದು ಹಾಗೂ ಕಛೇರಿ ಮುಖ್ಯಸ್ಥರು ವಹಿಸಿಕೊಟ್ಟ ಎಲ್ಲಾ 


ತ್ರೆ 


ಹಾನಗಲ್ಲ/ ಶಿಗ್ಗಾಂವ/ ಹಿರೇಕೆರೂರು ಉಪವಿಭಾಗದ ಕಾಮಗಾರಿಗಳ ಹಾಗೂ ವಿದ್ಯುತ್‌ ಶಾಖೆಯ ಬಿಲ್ಲುಗಳ 
ಪರಿಶೀಲನೆ, ಮಾಸಿಕ ಲೆಕ್ಕಪತ್ರ ಸಭೆಗೆ ಪ್ರಗತಿ ವರದಿ ತಯಾರಿಸುವುದು ಹಾಗೂ ಕಛೇರಿ ಮುಖ್ಯಸ್ಥರು ವಹಿಸಿಕೊಟ್ಟ ಎಲ್ಲಾ 
ಕೆಲಸಗಳು. 
ಎಬಿ-3 

ಬ್ಯಾಡಗಿ/ ಸವಣೂರು ಉಪವಿಭಾಗದ ಕಾಮಗಾರಿಗಳ, ಕಾಮಗಾರಿಗಳ ಠೇವಣಿ ವಂತಿಕೆ ರಜಿಸ್ಟರ್‌ ನಿರ್ವಹಣೆ ಹಾಗೂ 
ಕಛೇರಿ ಮುಖ್ಯಸ್ಥರು ವಹಿಸಿಕೊಟ್ಟ ಎಲ್ಲಾ ಕೆಲಸಗಳು. 
ಎಬಿ-4 

ಹಾವೇರಿ ಉಪವಿಭಾಗದ ಕಾಮಗಾರಿಗಳ ಬಿಲ್ಲುಗಳ ಪರಿಶೀಲನೆ, ಉಗ್ರಾಣ ಶಾಖೆಯ ಪತ್ರ ವ್ಯವಹಾರ, 
ಸಿ.ಎಸ್‌.ಎಸ್‌.ಎ., ಎಂ.ಪಿ.ಡಬ್ಲ್ಯೂ ಹೈಯರ್‌ ಚಾರ್ಜಸ್‌, ಕಾಮಗಾರಿಗಳ ಮುಂಗಡ ಅಂದಾಜುಗಳ ನಿರ್ವಹಣೆ ಹಾಗೂ ಕಛೇರಿ 
ಮುಖ್ಯಸ್ಥರು ವಹಿಸಿಕೊಟ್ಟ ಎಲ್ಲಾ ಕೆಲಸಗಳು. 
(3) ತಾಂತ್ರಿಕ ಶಾಖೆ: 

ವಿಭಾಗಕ್ಕೆ ಸಂಬಂಧಿಸಿದಂತೆ, ಒಬ್ಬರು ತಾಂತ್ರಿಕ ಸಹಾಯಕರಿದ್ದು, ತಾಂತ್ರಿಕ ಶಾಖೆಯ ಎಲ್ಲ ಕಾರ್ಯಭಾರವನ್ನು 
ಹೊಂದಿದ್ದು, ಇವರಿಗೆ ಸಹಾಯಕ್ಕಾಗಿ ಒಬ್ಬ ಸಹಾಯಕ ಇಂಜನೀಯರ ಹಾಗೂ ಒಬ್ಬ ಕಿರಿಯ ಇಂಜನೀಯರ ಇವರಿಗೆ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೧೫ 





ಸಹಾಯಕರಾಗಿ ಕೆಲಸಗಳನ್ನು ನಿರ್ವಹಿಸುತ್ತಾರೆ ಹಾಗೂ ಈ ಶಾಖೆಯಲ್ಲಿ 3 ಉಪಶಾಖೆಗಳಾಗಿ ವಿಂಗಡಿಸಿದ್ದು, ವಿವರ ಈ 
ಕೆಳಗಿನಂತಿದೆ. 
ಪಿಬಿ-1 

ಮಾಸಿಕ ಎಂ.ಎಂ.ಆರ್‌. ಸಭೆಯ ಪ್ರಗತಿ ವರದಿ ಸಲ್ಲಿಸುವುದು, ಎಲ್ಲ ತಾಲ್ಲೂಕುಗಳಿಗೆ ಸಂಬಂಧಿಸಿದ ಟೆಂಡರ್‌ ಕೆಲಸ 
ನಿರ್ವಹಿಸುವುದು, ಎಲ್ಲ ಉಪವಿಭಾಗಗಳ ಪರಿವೀಕ್ಷಣಾ ವರದಿಗೆ ಅನುಸರಣಾ ವರದಿಯನ್ನು ಮೇಲಾಧಿಕಾರಿಗಳಿಗೆ 
ಸಲ್ಲಿಸುವುದು, ಹಾವೇರಿ/ ಹಾನಗಲ್ಲ/ ರಾಣೇಬೆನ್ನೂರು/ ಶಿಗ್ಗಾಂವ/ ಬ್ಯಾಡಗಿ ಉಪವಿಭಾಗಗಳಿಗೆ ಸಂಬಂಧಿಸಿದಂತೆ ಮುಖ್ಯ ಲೆಕ್ಕ 
ಶೀರ್ಷಿಕೆಯಡಿಯಲ್ಲಿನ ಎಲ್ಲ ಬಿಲ್ಲುಗಳ ತಾಂತ್ರಿಕ ಪರಿಶೀಲನೆ, ಹಾವೇರಿ/ ಹಾನಗಲ್ಲ/ ರಾಣೇಬೆನ್ನೂರು ಅಂದಾಜು ಪತ್ರಿಕೆ 
ಪರಿಶೀಲನೆ, ರಾಜ್ಯ ಹೆದ್ದಾರಿ ನಿರ್ವಹಣಾ (ಪ್ಯಾಕೇಜ್‌) ಕಾಮಗಾರಿಗಳ ಕುರಿತು ಪತ್ರ ವ್ಯವಹಾರ ಹಾಗೂ ಎಲ್ಲ 
ಉಪವಿಭಾಗಗಳಿಗೆ ಸಂಬಂಧಿಸಿದಂತೆ ಪತ್ರವ್ಯವಹಾರ ಹಾಗೂ ಕಛೇರಿ ಮುಖ್ಯಸ್ಥರು ವಹಿಸಿಕೊಟ್ಟ ಎಲ್ಲಾ ಕೆಲಸಗಳು. 
ಪಿಬಿ-2 

ಶಿಗ್ಗಾಂವ/ ಹಿರೇಕೆರೂರು ಉಪವಿಭಾಗದ ಮುಖ್ಯ ಲೆಕ್ಕ ಶೀರ್ಷಿಕೆಯಡಿಯಲ್ಲಿನ ಅಂದಾಜು ಪತ್ರಿಕೆಗಳ ತಾಂತ್ರಿಕ 
ಪರಿಶೀಲನೆ, ಹಿರೇಕೆರೂರು ತಾಲ್ಲೂಕಿಗೆ ಸಂಬಂಧಿಸಿದ ಬಿಲ್ಲುಗಳ ತಾಂತ್ರಿಕ ಪರಿಶೀಲನೆ, ಹಿರೇಕೆರೂರು/ ಶಿಗ್ಗಾಂವ ತಾಲ್ಲೂಕುಗಳ 
ನಿರ್ವಹಣೆ ಅಂದಾಜು ಪತ್ರಿಕೆಗಳ ಪರಿಶೀಲನೆ, 8443 ಠೇವಣಿ ವಂತಿಕೆ ಕಾಮಗಾರಿಗಳ ಶಾಸಕರ ಅನುದಾನ ಎಲ್ಲ 
ತಾಲ್ಲೂಕುಗಳಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಪರಿಶೀಲನೆ, ಸಂಸತ ಸದಸ್ಯರ ಅನುದಾನದ ಎಲ್ಲ ಉಪವಿಭಾಗಗಳ ಕಾಮಗಾರಿಗಳ 
ತಾಂತ್ರಿಕ ಪರಿಶೀಲನೆ, ಬಿನ್‌ ಶೇತ್ಕಿ ಪ್ರಸ್ತಾವನೆಗಳಿಗೆ ನಿರಾಪೇಕ್ಷಣೆ ಪ್ರಮಾಣ ಪತ್ರ ನೀಡುವುದು, ತಾಲ್ಲೂಕು ಮಟ್ಟದಲ್ಲಿ ಕಟ್ಟಡ 
ನಿರ್ಮಾಣದ ಅನುಮತಿ ಕುರಿತು ಪತ್ರ ವ್ಯವಹಾರ, ಎಲ್ಲ ತಾಲ್ಲೂಕುಗಳಲ್ಲಿ ಹೆಲಿಪ್ಯಾಡ್‌ ಕುರಿತು ಪತ್ರ ವ್ಯವಹಾರ, ಎಲ್ಲ 
ತಾಲ್ಲೂಕುಗಳಿಗೆ ಸಂಬಂಧಿಸಿದಂತೆ ವಿವಿಧ ಲೆಕ್ಕ ಶೀರ್ಷಿಕೆಯಡಿಯಲ್ಲಿನ ಪ್ರೋಗ್ರಾಮ ಸಲ್ಲಿಸುವುದು, ಉಪವಿಭಾಗಗಳ ಸಂಚಾರ 
ಗಣತಿ ಸಮೀಕ್ಷೆಯ ಕ್ರೂಢೀಕೃತ ಮಾಹಿತಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು, ಹೈವೆ ಆಕ್ಟ್‌ ಸೆಲ್‌ ಪತ್ರ ವ್ಯವಹಾರ, 
ಪೋಸ್ಟ್‌ ಮಾನ್ಸೂನ/ ಪ್ರಿ ಮಾನ್ಸೂನ ವರದಿಗಳ ತಯಾರಿಕೆ, ಎಲ್ಲ ತಾಲ್ಲೂಕುಗಳ ಬಾರ ಚಾರ್ಟಗಳು, ಎಲ್ಲ ಉಪವಿಭಾಗಗಳ 
ಕಟ್ಟಡ ಮತ್ತು ಸೇತುವೆಗಳ ಅಂಕಿ ಅಂಶಗಳ ಕ್ರೂಢೀಕೃತ ಮಾಹಿತಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು ಹಾಗೂ ಕಛೇರಿ 
ಮುಖ್ಯಸ್ಥರು ವಹಿಸಿಕೊಟ್ಟ ಎಲ್ಲಾ ಕೆಲಸಗಳು. 
ಪಿಬಿ-2 

ಸವಣೂರು ತಾಲ್ಲೂಕಿನ ಕಾಮಗಾರಿಗಳ ಬಿಲ್ಲುಗಳ ತಾಂತ್ರಿಕ ಪರಿಶೀಲನೆ, ಬ್ಯಾಡಗಿ/ ಸವಣೂರು ಮುಖ್ಯ ಲೆಕ್ಕ 
ಶೀರ್ಷಿಕೆಯಡಿ ಕಾಮಗಾರಿಗಳ ಅಂದಾಜು ಪತ್ರಿಕೆಯ ತಾಂತ್ರಿಕ ಪರಿಶೀಲನೆ, ಬ್ಯಾಡಗಿ/ ಸವಣೂರು ವಾರ್ಷಿಕ ನಿರ್ವಹಣಾ 
ಅ೦ದಾಜು ಪತ್ರಿಕೆ ನಿರ್ವಹಿಸುವುದು, ಎಲ್ಲ ತಾಲ್ಲೂಕುಗಳ ಖಾಸಗಿ ಕಟ್ಟಡಗಳ ಬಾಡಿಗೆ ನಿಗದಿಪಡಿಸುವುದು, 8443 ಠೇವಣಿ 
ವಂತಿಕೆ ಕಾಮಗಾರಿಗಳು, ಎಲ್ಲ ತಾಲ್ಲೂಕುಗಳಿಗೆ ಸಂಬಂಧಿಸಿದ ಫ್ಲಡ್‌ ರಿಲೀಫ್‌ ಕಾಮಗಾರಿ, ಎಲ್ಲ ತಾಲ್ಲೂಕುಗಳ ಅಭಾವ 
ಪರಿಹಾರ ಕಾಮಗಾರಿ, ಎಲ್ಲ ತಾಲ್ಲೂಕುಗಳ ರೋಡ್‌ ಕಟ್ಟಿಂಗ್‌ ಪರ್‌ಮೀಷನ್‌, ಮುಜರಾಯಿ ಇಲಾಖೆಗೆ ಸಂಬಂಧಿಸಿದ 
(ದೇವಸ್ಥಾನಗಳ) ಅಂದಾಜು ಪತ್ರಿಕೆಗಳ ಪತ್ರ ವ್ಯವಹಾರ 7 ತಾಲ್ಲೂಕುಗಳಿಗೆ ಸಂಬಂಧಿಸಿದಂತೆ ಹಾಗೂ ಕಛೇರಿ ಮುಖ್ಯಸ್ಥರು 
ವಹಿಸಿಕೊಟ್ಟ ಎಲ್ಲಾ ಕೆಲಸಗಳು. 
ಕೈಪಿಡಿ-2 ಸಂಸ್ಥೆಯ ಅಧಿಕಾರ ಮತ್ತು ಸಿಬ್ಬಂದಿ ವರ್ಗದ ಅಧಿಕಾರ ಮತ್ತು ವಿಧಿಗಳ ವಿವರ 
(ಅ) ಕಾರ್ಯನಿರ್ವಾಹಕ ಇಂಜಿನೀಯರುಗಳ ಕಾರ್ಯಭಾರ ಈ ಕೆಳಗಿನಂತಿದೆ. 

1. ಕಾರ್ಯಪಾಲಕ ಇಂಜಿನೀಯರವರ ನಿಯಮಾವಳಿಗಳ ಪ್ರಕಾರ ಕಾಮಗಾರಿಗಳ ಅಂದಾಜುಗಳಿಗೆ ಮಂಜೂರಾತಿ 
ನೀಡುವ ಅಧಿಕಾರ ಹೊಂದಿರುತ್ತಾರೆ. (ಸರ್ಕಾರದ ಆದೇಶ ಸಂಖ್ಯೆ ಪಿಡಬ್ಲ್ಯೂಡಿ ಎಫ್‌ಸಿಆರ್‌ 93 ದಿನಾಂಕ:15.12.94, ರಂತೆ) 

2. ಪ್ರತಿ ತಿಂಗಳು ಎಂ.ಎಂ.ಆರ್‌. ಸಭೆಯನ್ನು ನಡೆಸಿ ಕಾಮಗಾರಿಗಳ ಆರ್ಥಿಕ ಹಾಗೂ ಭೌತಿಕ ಪ್ರಗತಿಯನ್ನು 
ಪರಿಶೀಲನೆ ಮಾಡುವುದು. 

3. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ನಡುವಳಿ ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿ ಮೇಲಾಧಿಕಾರಿಗಳಿಗೆ 
ಲ್ಲಿಸುವುದು. 

4. ಮಹಾಲೇಖಪಾಲರಿಗೆ ಪ್ರತಿ ತಿಂಗಳು ನಿಗದಿತ ದಿನಾಂಕದೊಳಗೆ ವಿಭಾಗ ಹಾಗೂ ಉಪವಿಭಾಗಗಳ ಮಾಸಿಕ 
ಲೆಕ್ಕಪತ್ರಗಳನ್ನು ಸಲ್ಲಿಸುವುದು. 

5. ಮಹಾಲೇಖಪಾಲರ ತಪಾಸಣಾ ವರದಿಗೆ ಉತ್ತರವನ್ನು ನೀಡುವುದು. 

6. ಸರ್ಕಾರ, ಕೇಂದ್ರ ಕಛೇರಿ ಮತ್ತು ವೃತ್ತ ಕಛೇರಿ ಸಭೆಗಳಿಗೆ ಹಾಜರಾಗುವುದು ಹಾಗೂ ಸಭೆಗಳಲ್ಲಿ ಚರ್ಚಿಸಿದ 
ವಿಷಯಗಳ ಬಗ್ಗೆ ನಿಯಮಾನುಸಾರ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು. 

7. ಸಾಮಾನ್ಯ ಆಡಳಿತವನ್ನು ನಿರ್ವಹಿಸುವುದು. 


2 


೪೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





8. ಈ ವಿಭಾಗದಡಿಯ ವಿವಿಧ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ನಿರ್ವಹಿಸುತ್ತಿರುವ ಕಾಮಗಾರಿಗಳ ಪ್ರಗತಿಯ 
ತಪಾಸಣೆಯನ್ನು ನಡೆಸುವುದು. 

9. ಮಾಹಿತಿ ಹಕ್ಕಿನ ಅಡಿ ಹಾಗೂ ಇತರೆ ವಿಷಯದ ಬಗ್ಗೆ ಸಾರ್ವಜನಿಕರಿಂದ ಬರುವ ಮನವಿಗಳಿಗೆ ನಿಗದಿತ 
ಸಮಯದೊಳಗೆ ಮಾಹಿತಿ ಒದಗಿಸುವುದು. 

10. ನಾಲ್ಕನೇ ದರ್ಜೆ ಗುತ್ತಿಗೆದಾರರ ನೋಂದಣಿ, ನವೀಕರಣ ಹಾಗೂ ಗುತ್ತಿಗೆದಾರರ ರಹಸ್ಯ ವರದಿಗಳನ್ನು 
ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 

11. ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ರಸ್ತೆ ಸಂಚಾರಿ ಗಣತಿ/ ಕಟ್ಟಡಗಳ ಅಂಕಿ ಅಂಶ ಹಾಗೂ ರಸ್ತೆಯ ಅಂಕಿ 
ಅಂಶಗಳ ಮಾಹಿತಿಯನ್ನು ಕ್ರೋಢೀಕರಿಸಿ ನಿಗದಿತ ಸಮಯದೊಳಗೆ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 

12. ವಿಭಾಗ ಕಛೇರಿಯ ತಾಂತ್ರಿಕ ಶಾಖೆ, ಆಡಳಿತ ಶಾಖೆ ಮತ್ತು ಲೆಕ್ಕ ಶಾಖೆಯಲ್ಲಿನ ಶಾಖಾಧಿಕಾರಿಗಳು 
ಕಾರ್ಯನಿರ್ವಾಹಕ ಇಂಜಿನೀಯರವರಿಗೆ ವಿಭಾಗ ಕಛೇರಿಯ ಕೆಲಸ ಕಾರ್ಯಗಳಲ್ಲಿ ನಿಯಮಾನುಸಾರ ಜವಾಬ್ದಾರಿಯುತವಾಗಿ 
ಕೆಲಸ ನಿರ್ವಹಿಸುವುದು. 

13. ತಾಂತ್ರಿಕ ಶಾಖೆಯ ಮುಖ್ಯಸ್ಥರಾಗಿ ಒಬ್ಬ ಸಹಾಯಕ ಕಾರ್ಯಪಾಲಕ ಇಂಜಿನೀಯರ/ ಸಹಾಯಕ 
ಇಂಜಿನೀಯರ/ ಕಿರಿಯ ಇಂಜಿನೀಯರ ಆಡಳಿತ ಶಾಖೆಯಲ್ಲಿ ಅಧೀಕ್ಷಕರು/ ಪ್ರಥಮ ದರ್ಜೆ ಸಹಾಯಕರು/ ದ್ವಿತೀಯ ದರ್ಜೆ 
ಸಹಾಯಕರು/ ಶೀಘ್ರಲಿಪಿಗಾರರು/ ಬೆರಳಚ್ಚುಗಾರರು ಮತ್ತು ಲೆಕ್ಕಪತ್ರ ಶಾಖೆಯಲ್ಲಿ ಒಬ್ಬ ಲೆಕ್ಕಪರಿಶೋಧನಾಧಿಕಾರಿಗಳು ಹಾಗೂ 
ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು/ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಕಾರ್ಯನಿರ್ವಾಹಕ ಇಂಜಿನೀಯರವರಿಗೆ 
ಜವಾಬ್ದಾರಿಯುತರಾಗಿ ಕೆಲಸ ನಿರ್ವಹಿಸುತ್ತಾರೆ. 

14. ಭೂಸ್ವಾಧೀನ ಪ್ರಕರಣಗಳ ನಿರ್ವಹಣೆ. ನ್ಯಾಯಾಲಯ ಪ್ರಕರಣಗಳು, ಆಡಳಿತಾತ್ಮಕ/ ಕಾಮಗಾರಿಗಳಿಗೆ 
ಸಂಬಂಧಿಸಿದ ಪ್ರಕರಣಗಳ ನಿರ್ವಹಣೆ. 

15. ರಹಸ್ಯ ವರದಿಗಳು, ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟಿಯನ್ನು ನಿಗದಿತ ದಿನಾಂಕದೊಳಗೆ ಮೇಲಾಧಿಕಾರಿಗಳಿಗೆ 
ಸಲ್ಲಿಸುವುದು. 

16. ಕೆ.ಸಿ.ಎಸ್‌.ಆರ್‌. ನಿಯಮಾವಳಿ, ಸಿ.ಸಿ.ಎ. ಕೆ.ಪಿ.ಟಿ.ಟಿ. ಲೈಕ್ಸ್‌, ಈ-ಟೆಂಡರಿ೦ಂಗ್‌ ಮೂಲಕ ಕಾಮಗಾರಿಗಳನ್ನು 
ಟೆಂಡರ್‌ ಕರೆಯುವುದು ಹಾಗೂ ನಿರ್ವಹಣೆ ಮಾಡುವುದು. 

(ಆ) ಸಹಾಯಕ ಕಾರ್ಯಪಾಲಕ ಇಂಜಿನೀಯರುಗಳ ಕಾರ್ಯಭಾರ ಈ ಕೆಳಕಂಡಂತಿದೆ. 

1) ಪ್ರತಿಯೊಂದು ಉಪವಿಭಾಗದ ಮುಖ್ಯಸ್ಥರಾಗಿ ಸಹಾಯಕ ಕಾರ್ಯಪಾಲಕ ಇಂಜಿನೀಯರವರು ಇರುತ್ತಾರೆ. 
ಇವರು ಉಪವಿಭಾಗದ ಕಾಮಗಾರಿಗಳ ಅಳತೆಗಳನ್ನು ಶೇಕಡಾ 100ರಷ್ಟು ಪರಿಶೀಲನೆ ಮಾಡಬೇಕಾಗುತ್ತದೆ. 

2) ಮೇಲಾಧಿಕಾರಿಗಳು ನೀಡಿರುವ ತಪಾಸಣೆಯ ಟಿಪ್ಪಣಿಗಳಿಗೆ ತ್ವರಿತವಾಗಿ ಅನುಸರಣಾ ವರದಿಯನ್ನು 
ನಿಯಮಾವಳಿಗಳಂತೆ ಸಲ್ಲಿಸುವುದು. 

3) ಉಪ ವಿಭಾಗದ ಸಿಬ್ಬಂದಿ, ಲೆಕ್ಕ ವಿಚಾರಗಳು ಮತ್ತು ತಾಂತ್ರಿಕ ವಿಚಾರಗಳು, ಉಗ್ರಾಣದ ಲೆಕ್ಕ ವಿಚಾರಗಳು ಈ 
ಎಲ್ಲವನ್ನೂ ನಿರ್ವಹಿಸುವಲ್ಲಿ ಅವರೇ ಜವಾಬ್ದಾರರಾಗಿರುತ್ತಾರೆ. 

4) ಉಪವಿಭಾಗದಲ್ಲಿ ಶಾಖಾಧಿಕಾರಿಗಳು ಇರುವುದಿಲ್ಲ. ಅವರ ಅಧೀನದಲ್ಲಿ ಸಹಾಯಕ ಇಂಜಿನೀಯರ, ಕಿರಿಯ 
ಇಂಜಿನೀಯರ ಉಪವಿಭಾಗದಲ್ಲಿಯ ಎಲ್ಲ ಕಾಮಗಾರಿಗಳ ನಿರ್ವಹಣೆ ಹಾಗೂ ಉಸ್ತುವಾರಿ ನೋಡಿಕೊಳ್ಳುತ್ತಾರೆ. ಪ್ರಥಮ 
ದರ್ಜೆ ಸಹಾಯಕರು, ದ್ವಿಶೀಯ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು ಉಪವಿಭಾಗದ ಆಡಳಿತ ಶಾಖೆಯ ಕೆಲಸಗಳನ್ನು 
ಜವಾಬ್ದಾರಿಯುತರಾಗಿ ನಿರ್ವಹಿಸಿ, ಸಹಾಯಕ ಕಾರ್ಯಪಾಲಕ ಇಂಜಿನೀಯರವರಿಗೆ ಸಹಾಯಕರಾಗಿರುತ್ತಾರೆ. 

5) ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರುಗಳು ಕಾರ್ಯನಿರ್ವಾಹಕ ಇಂಜಿನೀಯರವರಿಗೆ ಸಲ್ಲಿಸಬೇಕಾದ 
ಮಾಸಿಕ, ತ್ರೈಮಾಸಿಕ, ವಾರ್ಷಿಕ ವರದಿಗಳನ್ನು ಹಾಗೂ ರಸ್ತೆ, ಕಟ್ಟಡಗಳ ಅಂಕಿ ಅಂಶ, ರಸ್ತೆ ಸಂಚಾರ ಗಣತಿ ಮಾದರಿ 
ಸಮೀಕ್ಷೆ ವರದಿಯ ಮಾಹಿತಿಯನ್ನು ನಿಗದಿತ ದಿನಾಂಕದೊಳಗೆ ಹಾಗೂ ನಿಯಮಾನುಸಾರ ಸಲ್ಲಿಸಲು ಕ್ರಮ 
ತೆಗೆದುಕೊಳ್ಳುವುದು. 

6) ಕಾಮಗಾರಿಗಳ ಅಂದಾಜು ಪತ್ರಿಕೆ ತಯಾರಿಕೆ, ಗುತ್ತಿಗೆದಾರರಿಗೆ ಕಾಮಗಾರಿಗಳ ಮಾರ್ಕ್‌ಔಟ್‌ ನೀಡುವ ಬಗ್ಗೆ 
ಹಾಗೂ ಪ್ರತಿಯೊಂದು ಕಾಮಗಾರಿಗಳನ್ನು ಕೆ.ಪಿ.ಟಿ.ಟಿ. ಆ್ಯಕ್ಸ್‌ ಪ್ರಕಾರ ನಿರ್ವಹಿಸುತ್ತಿರುವ ಬಗ್ಗೆ ಕಾಮಗಾರಿಗಳನ್ನು ತಪಾಸಣೆ 
ಮಾಡುವುದು ಸಹಾಯಕ ಕಾರ್ಯಪಾಲಕ ಇಂಜಿನೀಯರವರ ಜವಾಬ್ದಾರಿಯಾಗಿರುತ್ತದೆ. 

ವಿಭಾಗ ಕಛೇರಿಯಲ್ಲಿ ಸಹಾಯಕ ಇಂಜಿನೀಯರ/ ಕಿರಿಯ ಇಂಜಿನೀಯರವರುಗಳು ತಾಂತ್ರಿಕ ವಿಷಯಗಳ 
ನಿರ್ವಹಣೆಗೆ ಜವಾಬ್ದಾರರಾಗಿರುತ್ತಾರೆ. ಅಲ್ಲದೇ ಲೆಕ್ಕಪರಿಶೋಧನಾಧಿಕಾರಿಗಳು, ಟಿ ಮತ್ತು ಪಿ ಲೆಕ್ಕಗಳು, ಎಂಎಎಸ್‌ ಲೆಕ್ಕಗಳು 
ಮತ್ತು ಇತರೆ ವಾಹನಗಳ ಲೆಕ್ಕಗಳನ್ನು ನಿರ್ವಹಿಸುವುದು ಹಾಗೂ ಉಪವಿಭಾಗದಿಂದ ಬರುವ ಕಾಮಗಾರಿಗಳ ಬಿಲ್ಲುಗಳನ್ನು 
ಅಳತೆ ಪುಸ್ತಕದಲ್ಲಿ ನಮೂದಿಸಿರುವಂತೆ ಸರಿಯಾಗಿರುವ ಬಗ್ಗೆ ಲೆಕ್ಕತಪಾಸಣೆ ಮಾಡಿ ಗುತ್ತಿಗೆದಾರರಿಗೆ ಬಿಲ್ಲನ್ನು ಸರ್ಕಾರವು 
ನಿಗದಿಪಡಿಸಿದ ಸಮಯದೊಳಗೆ ಪಾವತಿಯಾಗುವಂತೆ ಕ್ರಮ ತೆಗೆದುಕೊಳ್ಳುವುದು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೧೭ 





ಕೈಪಿಡಿ-3 

ನಿರ್ಣಯ ತೆಗೆದುಕೊಳ್ಳುವಲ್ಲಿ ಪಾಲಿಸಬೇಕಾದ ವಿಧಿವಿಧಾನಗಳು ಮತ್ತು ಪರಿವೀಕ್ಷಣೆ ಮತ್ತು ಜವಾಬ್ದಾರಿ ವಿವರಗಳು: 
ಇಲಾಖೆಯು ಕಾಮಗಾರಿಗೆ ಸಂಬಂಧಪಟ್ಟ ಕಾರ್ಯನಿರ್ವಹಿಸುವಲ್ಲಿ 

ಲೋಕೋಪಯೋಗಿ ಇಲಾಖೆಯ ಸಂಹಿತೆ ಭಾಗ-1 ಮತ್ತು ಭಾಗ-2 

ಕರ್ನಾಟಕ ಪಾರದರ್ಶಕ ನಿಯಮ 

ಲೋಕೋಪಯೋಗಿ ಲೆಕ್ಕ ಸಂಹಿತೆ ಭಾಗ-1 ಮತ್ತು ಭಾಗ-2 ನ್ನು ಅನುಸರಿಸಲಾಗುವುದು 

ಭೂಸ್ವಾಧೀನ ಕಾಯ್ದೆ 

ಉಗ್ರಾಣ ಕೈಪಿಡಿ 

ಮಧ್ಯಸ್ಥಿಕೆ ಕಾಯ್ದೆಗಳನ್ನು ಅನುಸರಿಸಲಾಗುತ್ತಿದೆ. 


ಸೇ 


4" 


ಸೇ 


“ 


ಸೇ 


“ 


ಸೆ 


“ 


ಸೆ 


“ 


೪, 
Roca 


ಆಡಳಿತವನ್ನು ನಿರ್ವಹಿಸಲು 

ನಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 

* ಕರ್ನಾಟಕ ಆರ್ಥಿಕ ಸಂಹಿತೆ 

* ಕರ್ನಾಟಕ ಖಜಾನೆ ಸಂಹಿತೆ 

* ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು 


ಎ. 


BA 


BA 


BA 


ಇವುಗಳನ್ನು ಅನುಸರಿಸಲಾಗುತ್ತದೆ. 

ಈ ಇಲಾಖೆಯಲ್ಲಿ ನಿರ್ವಹಿಸಲ್ಪಡುವ ಎಲ್ಲಾ ಕಾಮಗಾರಿಗಳನ್ನು ಕರ್ನಾಟಕ ಪಾರದರ್ಶಕ ನಿಯಮದ ಅನುಸಾರ 
ಟೆಂಡರ್‌ ಕರೆದು ಗುತ್ತಿಗೆದಾರರಿಗೆ ನೀಡಲಾಗುತ್ತಿದೆ. ಗುತ್ತಿಗೆದಾರರನ್ನು ನಿಗದಿಪಡಿಸಿದ ನಂತರ ಅವರಿಗೆ ಕಾರ್ಯಾದೇಶ 
ನೀಡಲಾಗುತ್ತದೆ. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಗುತ್ತಿಗೆದಾರರಿಗೆ ನಿವೇಶನವನ್ನು ಹಸ್ತಾಂತರಿಸಿ ಕೆಲಸವನ್ನು 
ಅನುಷ್ಠಾನಗೊಳಿಸಲು ಮಾರ್ಕ್‌ಔಟ್‌ ನೀಡಿ ಕೆಲಸ ಚಾಲನೆ ಮಾಡುತ್ತಾರೆ. ಸಂಬಂಧಿಸಿದ ಸಹಾಯಕ/ ಕಿರಿಯ 
ಇಂಜಿನೀಯರರು ಪ್ರತಿ ನಿತ್ಯ ಕಾಮಗಾರಿಯ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಾರೆ. ಸಹಾಯಕ ಕಾರ್ಯನಿರ್ವಾಹಕ 
ಇಂಜಿನೀಯರರು, ಆಗಿಂದಾಗ್ಗೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಕೆಲಸವನ್ನು ಪರಿವೀಕ್ಷಿಸುತ್ತಾರೆ. 
ಹಾಗೆಯೇ ಕಾರ್ಯನಿರ್ವಾಹಕ ಅಭಿಯಂತರರು, ಅಧೀಕ್ಷಕ ಇಂಜಿನೀಯರರು, ಮುಖ್ಯ ಇಂಜಿನೀಯರರು ಕಾಮಗಾರಿ 
ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಸಲಹೆ ಸೂಚನೆ ನೀಡುತ್ತಾರೆ. ಪ್ರಗತಿಯನ್ನು ಪರಿಶೀಲಿಸಲು ಕಾರ್ಯನಿರ್ವಾಹಕ 
ಇಂಜಿನೀಯರರು, ಅಧೀಕ್ಷಕ ಇಂಜಿನೀಯರರು ಮತ್ತು ಮುಖ್ಯ ಅಭಿಯಂತರರ ಮಟ್ಟದಲ್ಲಿ ಸಭೆ ನಡೆಸಲಾಗುತ್ತಿದೆ. 

ಆಡಳಿತ ಹಾಗೂ ಲೆಕ್ಕಪತ್ರಗಳ ಕುರಿತು 2 ವರ್ಷಗಳಿಗೊಮ್ಮೆ ಮಹಾಲೇಖಪಾಲಕರು ಸಂಬಂಧಿತ ವಿಭಾಗ ಹಾಗೂ 
ಉಪವಿಭಾಗ ಕಛೇರಿಗಳ ಪರಿವೀಕ್ಷಣೆ ಮಾಡುತ್ತಾರೆ. ಅಲ್ಲದೇ ಮುಖ್ಯ ಇಂಜಿನೀಯರವರ ಕಛೇರಿ, ಅಧೀಕ್ಷಕ ಇಂಜಿನೀಯರವರ 
ಕಛೇರಿಯಿಂದಲೂ ವಿಭಾಗಗಳ ತಪಾಸಣೆ ನಡೆಯುತ್ತದೆ. ಕಳಪೆ ಕಾಮಗಾರಿಯ ಬಗ್ಗೆ ಏನಾದರೂ ಅರ್ಜಿ ಬಂದಲ್ಲಿ ಮಾನ್ಯ 
ಲೋಕಾಯುಕ್ತರು ಕೂಡಾ ಪರಿವೀಕ್ಷಣೆ ಮಾಡಿ ಏನಾದರೂ ಕಳಪೆ ಕಾಮಗಾರಿ ಆಗಿದ್ದು ಕಂಡುಬಂದಲ್ಲಿ ಸೂಕ್ತ ಕ್ರಮಕ್ಕೆ 
ಶಿಫಾರಸ್ಸು ಮಾಡುತ್ತಾರೆ. 
ಕೈಪಿಡಿ-4 

ಕರ್ತವ್ಯಗಳ ನಿರ್ವಹಣೆಯಲ್ಲಿ ಪಾಲಿಸಬೇಕಾದ ಸೂತ್ರಗಳು 

ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆ: 

ಸರ್ಕಾರಿ ಆದೇಶ ಸಂಖ್ಯೆ: ಪಿಡಬ್ಲ್ಯೂ-1 ಎಫ್‌ಸಿಆರ್‌ 93 ಬೆಂಗಳೂರು ದಿನಾಂಕ:15.12.1994 

ಸಾಮಾನ್ಯ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆ: 

ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌-1- ಟಿಎಫ್‌ಪಿ 2001 ಬೆಂಗಳೂರು ದಿನಾ೦ಕ:02.02.2001 

ಲೋಕೋಪಯೋಗಿ ಇಲಾಖೆ ಸಂಹಿತೆ 

ಲೋಕೋಪಯೋಗಿ ಆರ್ಥಿಕ ಸಂಹಿತೆ 


ಇಲಾಖೆಯ ಅಧೀನದಲ್ಲಿರುವ ಮತ್ತು ಸಿಬ್ಬಂದಿ ಉಪಯೋಗಿಸುತ್ತಿರುವ ನಿಯಮಗಳು, ವಿನಿಮಯಗಳು, ಸೂಚನೆಗಳು, 
ದಾಖಲೆಗಳು, ಕೈಪಿಡಿಗಳ ವಿವರ 


೪೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





ಕಛೇರಿ ಕೈಪಿಡಿ, ನಿಯಮಗಳು, ವಿನಿಮಯಗಳು ಮತ್ತು ಸೂಚನೆಗಳು 

ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 

ಕರ್ನಾಟಕ ಸರ್ಕಾರಿ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 
ಕರ್ನಾಟಕ ಆರ್ಥಿಕ ಸಂಹಿತೆ 

ಲೋಕೋಪಯೋಗಿ ಇಲಾಖೆಯ ಸಂಹಿತೆ ಭಾಗ-1 ಮತ್ತು ಭಾಗ-2 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧ್ಯಾದೇಶ-2000 
ಲೋಕೋಪಯೋಗಿ ಲೆಕ್ಕ ಸಂಹಿತೆ ಭಾಗ-1 ಮತ್ತು ಭಾಗ-2 ನ್ನು ಅನುಸರಿಸಲಾಗುವುದು 
ಭೂಸ್ವಾಧೀನ ಕಾಯ್ದೆ 

ಉಗ್ರಾಣ ಕೈಪಿಡಿ 

ಮಧ್ಯಸ್ಥಿಕೆ ಕಾಯ್ದೆ 1996 ಮತ್ತು 1940 

ಕರ್ನಾಟಕ ನೀರಾವರಿ ಕಾಯ್ದೆ 1965 

ಐಎಸ್‌ ಕೋಡ್ಬ್‌ 

ಸಾದಿಲ್ವಾರು ವೆಚ್ಚದ ಕೈಪಿಡಿ 

ಕರ್ನಾಟಕ ಖಜಾನೆ ಸಂಹಿತೆ 

ಚಾಲ್ತಿ ದರಪಟ್ಟಿ 

ಬಜೆಟ್‌ ಕೈಪಿಡಿ 

ಹೆದ್ದಾರಿ ಕಾಯ್ದೆ 1964ರ ನಿಯಮಗಳು 

ದಾಖಲೆಗಳು: 

ತಾಂತ್ರಿಕ ಶಾಖೆ: 

ಆಡಳಿತಾತ್ಮಕ ಅನುಮೋದನೆ ವಹಿ 

ತಾಂತ್ರಿಕ ಮಂಜೂರಾತಿ ವಹಿ 

ಟೆಂಡರ್‌ ಅನುಮೋದನೆ ವಹಿ 

ಹೆಚ್ಚುವರಿ ಅಂಶ ಮತ್ತು ಹೆಚ್ಚುವರಿ ಪರಿಮಾಣ ಮಂಜೂರಾತಿ ವಹಿ 


೫/ 31 301 0 30 30 0 0 0 0 30 0 7೪ 3 VV 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


G 
Fak 
4 
GL 


ಶಾಖೆ: 

ನಿಯತಕಾಲಿಕ ವಹಿ 

ವಿಷಯ ವಹಿ 

ಶುದ್ಧ ಪ್ರತಿಯ ವಹಿ 

ರವಾನೆ ವಹಿ 

ಸ್ಥಳೀಯ ಬಟವಾಡೆ ಪುಸ್ತಕ 

ದಾಖಲು ನೀಡಿಕೆ ವಹಿ 

ಆಕಸ್ಮಿಕ ರಜಾ ವಹಿ 

ಗ್ರಂಥಾಲಯ ಪುಸ್ತಕ ನೀಡಿಕೆ ವಹಿ 

ವೈಯಕ್ತಿಕ ವಹಿ 

ದಿನಚರಿ ವಹಿ 

ಮಂಜೂರಾದ, ಕಾರ್ಯನಿರ್ವಹಿಸುತ್ತಿರುವ ಮತ್ತು ಖಾಲಿ ಹುದ್ದೆಗಳ ವಹಿ 
ನೌಕರರ ಸೇವಾ ವಹಿ 

ಇನ್‌ಕಂಬೆನ್ಸಿ ವಹಿ 

ಕಾರ್ಯನಿರ್ವಹಣಾ (ರಹಸ್ಯ) ವರದಿಗಳ ದಾಖಲು ವಹಿ 
ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿ ವಿವರಣಾ ವಹಿ 

ನಿವೃತ್ತಿ ವೇತನ ನಿಗಾ ವಹಿ 

ದೂರವಾಣಿ ಟ್ರಂಕಾಲ್‌ ವಹಿ 

ತಪಾಸಣೆಗಳ ಚಲನವಲನ ವಹಿ 

ನಿಯತಕಾಲಿಗಳ ನಿಗಾ ವಹಿ 


೪, 
* 200 


೪, 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೇ 


“ 


ಸೆ 


4" 


ಸೆ 


“ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೧೯ 





ಇ ನೌಕರರ ಮನೆ ವಿಳಾಸ ಮಾಹಿತಿ ವಹಿ 

ಕೈಪಿಡಿ-6 
ಇಲಾಖೆಯ ಅಧೀನದಲ್ಲಿರುವ ದಾಖಲೆಗಳ ವರ್ಗೀಕರಣದ ತಃಖ್ತೆ 

ತಾಂತ್ರಿಕ ಶಾಖೆ 

ಳೇ ಮುಖ್ಯ ಅಭಿಯಂತರವರ ಮಟ್ಟದಲ್ಲಿ ಮಂಜೂರಾದ ಅಂದಾಜು ಪಟ್ಟಿಗಳು ಮತ್ತು ಕಡತಗಳು 

ಳೇ ಪ್ರಗತಿಯ ವರದಿಗಳು 

ಳೆ ಆಯವ್ಯಯ ಶಾಖೆಗೆ ಸಂಬಂಧಪಟ್ಟ ಆಯವ್ಯಯ ಪ್ರಸ್ತಾವನೆ ಮತ್ತು ಆಯವ್ಯಯ ಪಟ್ಟಿ 
ಸೆ, ಲೋಕೋಪಯೋಗಿ ಇಲಾಖೆ ಅಂಕಿ ಅಂಶಗಳು ಮತ್ತು ವಾರ್ಷಿಕ ಆಡಳಿತ ವರದಿಗಳು, ವಾರ್ಷಿಕ ಯೋಜನೆ ಪಟ್ಟ. 
ಆಡಳಿತ ಶಾಖೆ: 
ಸಾಮಾನ್ಯ ಸ್ವೀಕೃತಿ ವಹಿ 
ಸ್ಟ್ಯಾಂಪು ವಹಿ 
ಹಾಜರಿ ಪುಸ್ತಕ 
ದಾಖಲು ವಹಿ 
ಪೀಠೋಪಕರಣಗಳು ಮತ್ತು ಇತರ ಸಾಮಗ್ರಿಗಳ ವಹಿ 
ವಿಧಾನ ಸಭೆ ಮತ್ತು ವಿಧಾನಪರಿಷತ್‌ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ ಕಳುಹಿಸುವ ಚಲನವಲನ ವಹಿ 
ಗೃಹ ನಿರ್ಮಾಣ ಮುಂಗಡ, ವಾಹನ ಮುಂಗಡ ಚಲನವಲನ ವಹಿ 
ಕಛೇರಿ ಆದೇಶ ವಹಿ 
ಶಿಸ್ತು ಪ್ರಕರಣ ನಿಗಾ ವಹಿ 


೪ 
Roce 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


ಸೆ 


“ 


೪, 
Roca 


ಸೆ 


“ 


ಅರೆ ಖಾಯಂ ಮಾಹಿತಿ 
ಕೈಪಿಡಿ 7ರಿಂದ 17 


ಇಲಾಖೆಯಲ್ಲಿ ನೀತಿ ನಿಯಮಗಳನ್ನು ಅಥವಾ ಆಡಳಿತವನ್ನು ನಡೆಸುವಲ್ಲಿ ಪಡೆಯುವ ಸಲಹಾ ಸೂತ್ರಗಳ ಅಥವಾ 
ಸಾರ್ವಜನಿಕ ಸದಸ್ಯರುಗಳಿಂದ ಸಲಹೆ ಪಡೆಯುವ ಬಗ್ಗೆ ಇರುವ ವ್ಯವಸ್ಥೆ ಮತ್ತು ವಿವರ 
ಏನು ಇರುವುದಿಲ್ಲ 
ಕೈಪಿಡಿ-8 
ಇಲಾಖೆಯಲ್ಲಿರುವ ನಿಗಮ/ ಪರಿಷತ್ತು/ ಸಮಿತಿ ಮತ್ತು ಇತರ ಸಂಸ್ಥೆಗಳ ವಿವರ ಮತ್ತು ಅದರ ಉದ್ದೇಶ ಮತ್ತು ಈ 
ಸಂಸ್ಥೆಗಳ ಸಭೆಗಳು ಮತ್ತು ಸಭೆಯ ನಡುವಳಿಗಳು ಸಾರ್ವಜನಿಕರಿಗೆ ಲಭ್ಯವಿರುವ ಬಗ್ಗೆ. 
ಏನು ಇರುವುದಿಲ್ಲ 
ಕೈಪಿಡಿ-9 
ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ನಿರ್ದೆಶಿಕೆ 
ಈ ಇಲಾಖೆಯಲ್ಲಿನ ಕಾರ್ಯನಿರ್ವಾಹಕ ಇಂಜಿನೀಯರವರ ಅಧಿಕಾರದ ಬಗ್ಗೆ ಕೈಪಿಡಿ-2ರಲ್ಲಿ ಈಗಾಗಲೇ ತಿಳಿಸಲಾಗಿದೆ. 
ಸಿಬ್ಬಂದಿ ವರ್ಗದ ನಿರ್ದೇಶಿಕೆ (ಸಂಘಟನಾ ನಕ್ಷೆ) ಈ ಕೆಳಗೆ ನೀಡಿದೆ. 














ಕ್ರಮ. ಹುದ್ದೆ ಮತ್ತು ಹೆಸರು 
ಸಂ. 
1, ಕಾರ್ಯನಿರ್ವಾಹಕ ಇಂಜಿನೀಯರ ಕೆ. ಶಿವಣ್ಣ 
2. ತಾಂತ್ರಿಕ ಸಹಾಯಕರು . ಬಿ.ವೈ. ಬಂಡಿವಡ್ಡರ 
3. ಸಹಾಯಕ ಇಂಜಿನೀಯರ . ಕೆ.ಎಚ್‌. ಪಾಟೀಲ 
. ಖಾಲಿ 
. ಖಾಲಿ 





. ಎಮ್‌.ಎಸ್‌. ದೇಸಾಯಿ 

. ಕು: ಪಿ.ಎನ್‌. ನಾಗನಗೌಡ್ರ 
. ಖಾಲಿ ಹುದ್ದೆ 

. ಬಿ.ಪಿ. ಹಿಂಗಣಿ 


4. | ಲೆಕ್ತಪರಿಶೋಧನಾಧಿಕಾರಿಗಳು 
ದ್ರ ಕಿರಿಯ ಇಂಜಿನೀಯರ್‌ 








ಣ್‌ lv ಣಿ (ಣ್‌ ಟು ಟಬ ೧ [ಣ್‌ [ಣ್‌ 














6. ಅಧೀಕ್ಷಕರು 
















































































೪೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 
ಕಿ ಪ್ರಥಮ ದರ್ಜೆ ಸಹಾಯಕರು 1. ಜಿ.ಎಂ. ಗೊಬ್ಬಣ್ಣವರ 
8. ದ್ವಿತೀಯ ದರ್ಜೆ ಸಹಾಯಕರು 1. ಪಿ.ಎನ್‌. ರಾಜಪುರೋಹಿತ 
2. ಎನ್‌.ಎಸ್‌. ಮಂಡಕ್ಕಿ 
3. ಶ್ರೀಮತಿ ಆರ್‌.ಸಿ. ಯಳ್ಪಿಗುತ್ತಿ 
9. ಶೀಘಲಿಪಿಗಾರರು 1. ಶ್ರೀಮತಿ ಎಸ್‌.ಎಮ್‌. ಕಣೇಕಲ್‌ 
10. ಬೆರಳಚ್ಚುಗಾರರು 1. ಎಮ್‌.ಎಸ್‌. ಕುಲಕರ್ಣಿ 
2. ಎನ್‌.ವಾಯ್‌. ಕಳಗೇರಿ 
11. ಕಂಪ್ಲೂಟರ್‌ ಆಪರೇಟರ್‌ 1. ಖಾಲಿ 
12. ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು 1. ಡಿ. ಪ್ರಭಾಕರ 
2. ಸಿ.ಬಿ. ಸಾಸಲವಾಡಮಠ 
13. ದ್ವಿತೀಯ ದರ್ಜೆ ಲೆಕ್ಷ ಸಹಾಯಕ 1. ಶ್ರೀಮತಿ ಎಸ್‌.ಎಸ್‌. ಸಪ್ತಸಾಗರ 
14. ಪ್ರಥಮ ದರ್ಜೆ ಭೂಮಾಪಕ 1. ಖಾಲಿ 
15. ಸಾಂಖ್ವಿಕ ನಿರೀಕ್ಷಕರು 1. ಖಾಲಿ 
16. | ವಾಹನ ಚಾಲಕ 1. ಆರ್‌.ಎಚ್‌. ದೊಡ್ಡಮನಿ 
17. ಅಟೆಂಡರ್‌ 1. ಎಸ್‌.ಸಿ. ಜೋಶಿ 
18. ಜವಾನ 1. ಎನ್‌.ಟಿ. ಕುರುಡಪ್ಪನವರ 
2. ಶ್ರೀಮತಿ ಜೆ.ಎಸ್‌. ಬಾರುದವಾಲೆ 
19. ಕಾವಲುಗಾರ 1. ದುರಗಪ ಹುಲಗಪ್ಪ 
ಕೈಪಿಡಿ-10 
ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ತಿಂಗಳ ವೇತನ/ ಪ್ರತಿಫಲ ಮತ್ತು ಅನುದಾನ ನೀಡುವ ಸೂತ್ರಗಳು 
ವೇತನವನ್ನು ಕರ್ನಾಟಕ ಸರ್ಕಾರದ ಸಂಚಿತ ನಿಧಿಯಿಂದ ಪಾವತಿಸಲಾಗುತ್ತಿದೆ. 
ಕ್ರ.ಸಂ. ಹುದ್ದೆ ಮತ್ತು ಹೆಸರು ವೇತನ ಶ್ರೇಣಿ ಮೂಲ ವೇತನ 
1. ಕಾರ್ಯನಿರ್ವಾಹಕ ಇಂಜಿನೀಯರ 18150-26950 26250 
1. ಕೆ. ಶಿವಣ್ಣ 
ಸ ತಾಂತ್ರಿಕ ಸಹಾಯಕರು 14050-25050 13350 
1. ಬಿ.ವೈ. ಬಂಡಿವಡ್ಡರ 
3. ಸಹಾಯಕ ಇಂಜಿನೀಯರ 11400-21600 19500 
1. ಕೆ.ಎಚ್‌. ಪಾಟೀಲ 
2. ಖಾಲಿ 
3. ಖಾಲಿ 
4. ಕಿರಿಯ ಇಂಜಿನೀಯರ 8825-16000 9050 
1. ಕು: ಪಿ.ಎನ್‌. ನಾಗನಗೌಡ್ರ 
2. ಖಾಲಿ ಹುದ್ದೆ 
ನ ಲೆಕ್ಕಪರಿಶೋಧನಾಧಿಕಾರಿಗಳು 11400-21600 18150 
1. ಎಮ್‌.ಎಸ್‌. ದೇಸಾಯಿ 
0. ಅಧೀಕ್ಷಕರು 10000-18150 16400 
1. ಬಿ.ಪಿ. ಹಿಂಗಣಿ 
7... | ಪ್ರಥಮ ದರ್ಜೆ ಸಹಾಯಕರು 7275-13350 9275 
1. ಜಿ.ಎಂ. ಗೊಬ್ಬಣ್ಣವರ 
8. ದ್ವಿತೀಯ ದರ್ಜೆ ಸಹಾಯಕರು 5800-10500 
1. ಪಿ.ಎನ್‌. ರಾಜಪುರೋಹಿತ 9050 
2. ಎನ್‌.ಎಸ್‌. ಮಂಡಕ್ಕಿ 9050 
3. ಶ್ರೀಮತಿ ಆರ್‌.ಸಿ. ಯಳ್ಳಿಗುತ್ತಿ 5800 




























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೨೧ 

9. ಶೀಘ್ರಲಿಪಿಗಾರರು 7275-13350 11700 
1. ಶ್ರೀಮತಿ ಎಸ್‌.ಎಮ್‌. ಕಣೇಕಲ್‌ 

10. | ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು 7275-13350 
1. ಡಿ. ಪ್ರಭಾಕರ 9050 
2. ಸಿ.ಬಿ. ಸಾಸಲವಾಡಮಠ 13350 

1], ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು 5800-10500 5800 
1. ಶ್ರೀಮತಿ ಎಸ್‌.ಎಸ್‌. ಸಪಸಾಗರ 

12. ಬೆರಳಚ್ಚುಗಾರರು 5800-10500 
1. ಎಮ್‌.ಎಸ್‌. ಕುಲಕರ್ಣಿ 9050 
2. ಎನ್‌.ವಾಯ್‌. ಕೆಳಗೇರಿ 9750 

13. ಕಂಪ್ಯೂಟರ್‌ ಆಪರೇಟರ್‌ 5800-10500 
1. ಖಾಲಿ 

14. | ಪ್ರಥಮ ದರ್ಜೆ ಭೂಮಾಪಕ 7275-13350 
1. ಖಾಲಿ 

15. ಸಾಂಖ್ಯಿಕ ನಿರೀಕ್ಷಕ 7275-13350 
1. ಖಾಲಿ 

16. ವಾಹನ ಚಾಲಕ 5800-10500 7275 
1. ಆರ್‌.ಎಚ್‌. ದೊಡ್ಡಮನಿ 

17. ಅಟೆಂಡರ್‌ 5200-8200 
1. ಎಸ್‌.ಸಿ. ಜೋಶಿ 6250 

18, ಜವಾನ 4800-7275 
1. ಎನ್‌.ಟಿ. ಕುರಡಪ್ಪನವರ 5800 
2. ಶ್ರೀಮತಿ ಜೆ.ಎಸ್‌. ಬಾರುದವಾಲೆ 6650 

19. | ಕಾವಲುಗಾರ 4800-7275 
1. ದುರಗಪ ಹುಲಗಪ, 5300 

ಕೈಪಿಡಿ-11 ಈ ವಿಭಾಗಕ್ಕೆ ವಿವಿಧ ಲೆಕ್ಕ ಶೀರ್ಷಿಕೆ ಅಡಿ ನೀಡಲಾದ ಅನುದಾನ ಹಾಗೂ ವೆಚ್ಚ ವಿವರ 

ಸ ಲೆಕ್ಕ ಶೀರ್ಷಿಕೆ 2005-06 2006-07 2007-08 

ಸಂ. ಅನುದಾನ ವೆಚ್ಚ | ಅನುದಾನ | ವೆಚ್ಚ | ಅನುದಾನ | ವೆಚ್ಚ 
5054 ರಸ್ತೆ ಮತ್ತು ಸೇತುವೆ ಮೇಲಣ ಬಂಡವಾಳ ವೆಚ್ಚ (ಯೋಜನೆ) 

1. 5054-03-101-0-01-172 — — — — — 
ಸೇತುವೆಗಳ ನಿರ್ಮಾಣ 

2 5054-03-337-0-01-172 — — — — — 
ಡಾಂಬರೀಕರಣ 

3. | 5054-03-337-0-02-172 326.00 | 539.22 | 247.50 | 427.85 | 186.80 | 332.89 
ಇತರೆ ರಸ್ತೆ ನಿರ್ಮಾಣ 

4. 5054-04-800-1-05-172 — — — — — — 
ಮೇಲ್ಲರ್ಜೆಗೇರಿಸಿದ ರಸ್ತೆಗಳು 

5. | 5054-03-337-0-08-172 — ಈ ದ ಷಿ ದ 
ರಾಜ್ಯ ಹೆದ್ದಾರಿಗಳ ಅಭಿವೃದ್ದಿ 

6. | 5054-03-337-0-07-172 ದ ಈ ಈ ps ದ 








ವಿಧಾನ ಸಭಾ ಮತಕ್ಷೇತ್ರ ವ್ಯಾಪ್ತಿಯ 
ರಸ್ತೆಗಳ ವಿಶೇಷ ಅಭಿವೃದ್ಧಿ (30 ಲಕ್ಷ್‌ 


ಕಾರ್ಯಕ್ರಮ) 


























೪೨೨೨ 


ಸಂ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ 


ಲೆಕ್ಕ ಶೀರ್ಷಿಕೆ 


2005-06 


2006-07 


ಭಾಗ-೩ 


2007-08 





ಅನುದಾನ 


ವೆಚ್ಚ 


2೩ 


ಅನುದಾನ ವೆಚ್ಚ 


2೩ 


ಅನುದಾನ 


ವೆಚ್ಚ 


2೩ 





5054-04-800-1-04-172 
ಸಕ್ಕರೆ ಕಾರ್ಯಾನೆ ವ್ಯಾಪ್ತಿಯ ರಸ್ತೆಗಳ 
ಅಭಿವದ್ಧಿ 


dia 


0.00 


5.25 





5054-04-337-1-03 
ಸಂಪರ್ಕವಿಲ್ಲದ ಹಳ್ಳಿಗಳಿಗೆ ಸಂಪರ್ಕ 
ಕಲಿಸುವುದು 





5054-80-107 ರೈಲ್ವೆ ಸುರಕತಾ 
ಲನ [0 
ಕಾಮಗಾರಿ 





10. 


5054-04-800-3-02--173 
ನಬಾರ್ಡ್‌ ಕಾಮಗಾರಿಗಳ 
ಸೇತುವೆಗಳು 


20.00 


59.25 41.98 


0.0 


64.51 





Il. 


5054-04-800-3-01-172 
ನಬಾರ್ಡ್‌ ಕಾಮಗಾರಿಗಳ ರಸ್ತೆಗಳು 


240.00 


382.38 


841.20 | 962.26 


176.00 


325.00 





12. 


5054-04-800-2-02-172 
ಕೇಂದ್ರ ರಸ್ತೆ ನಿಧಿ 


342.00 


364.37 


650.00 | 521.97 





13. 


5054-04-800-3-03-172 
ನಂಜುಂಡಪ ವರದಿ 


495.75 


419.47 





14. 


5054-03-337-0-02-422 
ಇತರೆ ರಸ್ತೆ ನಿರ್ಮಾಣ (ಎಸ್‌ಸಿಪಿ) 


28.94 


25.90 





15. 


5054-04-800-0-01-422 
ನಬಾರ್ಡ್‌ಹಳ್ಳಿ 
ಸೇತುವೆಗಳು (ಎಸ್‌ಸಿಪಿ) 


27.31 


25.65 





16. 


5054-03-337-0-81-423 
ರಾಜ್ಯ ಹೆದ್ದಾರಿ ಸುಧಾರಣೆ 


(ಎಸ್‌ಸಿಪಿ) ಕೆಶಿಫ್‌ 


104.78 


13.00 





17. 


5054-04-800-0-03-423 
ನಬಾರ್ಡ್‌ ಹಳ್ಳಿ ಸೇತುವೆಗಳು 


(ಎಸ್‌ಸಿಪಿ) 


3.00 





18. 


5054-03-337-0-02-423 
ಇತರೆ ರಸ್ತೆ ನಿರ್ಮಾಣ (ಟಿಎಸ್‌ಪಿ) 


12.84 





19. 


5054-04-800-3-01-423 
ನಬಾರ್ಡ್‌ ಹಳ್ಳಿ ರಸ್ತೆಗಳು (ಟಿಎಸ್‌ಪಿ) 


10.86 





20. 


5054-04-800-3-01-423 
ರಾಜ್ಯ ಹೆದ್ದಾ ರಿ ಸುಧಾರಣೆ 
(ಟಿಎಸ್‌ಪಿ) ಕೆಶಿಫ್‌ 


38.63 





21. 


5054-04-800-3-01-423 
ನಬಾರ್ಡ್‌ ಹಳ್ಳಿ ಸೇತುವೆಗಳು 
(ಟಿಎಸ್‌ಪಿ) 





22. 


5054-04-800-3-01-172 
ಕೇಂದ್ರ ರಸ್ತೆ ನಿಧಿ ನೆರವಿನ 
ಕಾಮಗಾರಿಗಳು 





458.79 





178.89 





4059 ಲೋ.ಇ. ಕಾಮಗಾರಿಗಳ ಮೇಲಣ 


ಬಂಡವಾಳ ವೆಚ 











4059-80-051-0-05 ಲೋ.ಇ. 
ಕಾಮಗಾರಿ 


7.75 








11.86 















































































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೨೩ 
ಕ್ರ ಲೆಕ್ಕ ಶೀರ್ಷಿಕೆ 2005-06 2006-07 2007-08 
ಸಂ. ಅನುದಾನ ವೆಚ್ಚ ಅನುದಾನ | ವೆಚ್ಚ ಅನುದಾನ | ವೆಚ್ಚ 
ಕ್ರ 4059-80-051-0-21 ನವೀಕರಣ — — — — — — 
3. 4059-80-051-0-26 ಹೊಸ — — — — — — 
ಜಿಲೆಗಳಲ್ಲಿ ಮೂಲಭೂತ ಸೌಲಭ್ರ 

4. 4059-80-051-0-04 ಪೊಲೀಸ್‌ — — — — — — 

5. 4059-80-051-0-06 ಮುದ್ರಣ — — — — — — 
ಮತ್ತು ಲೇಖನ ಸಾಮಗಿಗಳು 

6. 4059-80-051-0-07 ಮಾರಾಟ — — 11.37 31.96 9.00 0.34 
ತೆರಿಗೆ 

7; 4059-80-051-0-08-386 ಅಗ್ನಿ — — 31.20 5.62 31.13 45.99 
ಅನಾಹುತದಿಂದ ರಕ್ಷಣೆ ಮತ್ತು 
ನಿಯಂತ್ರಣ 

8. 4059-80-051-0-09 ವ್ಯವಸಾಯ — — — — — — 

9. 4059-80-051-0-10 ಜಿಲ್ಲಾಡಳಿತ — — — — — — 

10. | 4059-80-051-0-11-386 — — 90.00 23.53 68.05 24.92 
ಮೋಟಾರ ವಾಹನ 

11. | 4059-80-051-0-12 ಶಿಕ್ಷಣ — — — — 30.00 61.27 

12. | 4059-80-051-0-14 ಇತರೆ — — — — — — 
ಇಲಾಖೆಗಳು 

13. | 4059-80-051-0-15 ಖಜಾನೆ ದ — ದ — ದ — 

14. | 4059-80-051-0-16 ಅರಣ — — — — — — 

15... 1 4059-80-051-0-17 ತಾಂತ್ರಿಕಶಾಖೆ — — — — — — 

16. | 4059-80-051-0-18 ವ್ರೆದ ಕೀಯ — — — — — — 

17. |4059-80-—051-0-—02-386 ನ್ಯಾಯ ದಾ — 53.62 23.90 47.81 8.69 
ಪರಿಪಾಲನೆ ರಾಜ 

18... ! 4059-80-051-0-02 ನ್ಯಾಯ — — 73.50 0.75 73.50 3.19 
ಪರಿಪಾಲನೆ ಕೇಂದ್ರ 

19. | 4059-80-051-0-0 ಸೆರೆಮನೆಗಳು — — — — — — 

20. | 4059-80-051-0-05-386 97.00 105.88 112.78 129.20 
ಲೋಕೋಪಯೋಗಿ ಇಲಾಖೆಯ 
ಕಾಮಗಾರಿಗಳು 

21. | 4059-80-051-0-25 ಅಬಕಾರಿ — — — — — — 

22. | ನೋಂದಣಿ ದಾ — — — 12.00 0.00 

23. | ಮೋಟಾರು ವಾಹನ ಇಲಾಖೆ — — — ದಾ 0.00 15.00 
(ಭೂಸ್ವಾಧೀನ) 
4216 ವಸತಿ ಮೇಲಣ ಬಂಡವಾಳ ವೆಚ್ಚ 4216 ಗೃಹ ನಿರ್ಮಾಣ 

1. 4216-01-700-2-20-386 — — — — — — 
ಕಟ್ಟಡಗಳ ನವೀಕರಣ 

2 4216-01-700-2-22 ಹೊಸ 7.75 6.46 0.22 0.22 — — 
ಜಿಲ್ಲೆಗಳಲ್ಲಿ ವಸತಿ ಗೃಹಗಳು 

3. 4216-01-700-2-01-386 — — — — — — 
ಮಾರಾಟ ತೆರಿಗೆ 

4. 4216-01-700-2-01-386 — — — — — — 
ವೈದ್ಯಕೀಯ 

5. 4216-01-700-2-04-386 ಅಗ್ನಿ — — — — — — 








೪೨೨೪ 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ 


ಸಂ. 


ಲೆಕ್ಕ ಶೀರ್ಷಿಕೆ 


2005-06 


2006-07 


2007-08 





ಅನುದಾನ 


ಅನುದಾನ 


ಅನುದಾನ 





ರಕ್ಷಣಾ ಮತ್ತು ನಿಯಂತ್ರಣ 





4216-01-700-2-05-386 ಶಿಕ್ಷಣ 





4216-01-700-2-8 ಇತರೆ 
ಇಲಾಖೆಗಳು 


9.00 


27.00 





4216-01-700-2-09-386 ನ್ಯಾಯ 
ಪರಿಪಾಲನೆ ರಾಜ 


13.50 


13.50 


18.14 





4216-01-700-2-09-386 ನ್ಯಾಯ 
ಪರಿಪಾಲನೆ ಕೇಂದ್ರ 


19.50 


13.50 


15.79 





10. 


4216-01-700-2-09-386 
ಕಾರಾಗ್ರಹ 











4210 ವೈದ್ಯಕೀಯ ಮತ್ತು ಜನಾರೋಗ್ಯದ 


ಮೇಲಣ ಬ 





4210-01-110-1-01 ನಗರ 
ಆರೋಗ್ಗ ಸೇವೆಗಳು 





4210-01-105-1-01 ಅಲೋಪತಿ 
ಕಟ್ಟಡಗಳು 





4210-01-101-1-01 ಆಯುರ್ವೇದ 
ಕಟ್ಟಡಗಳು 





4210-03-101-1-03 ಶೇಕಡಾ 100 
ಸಿಎಸ್‌ಎಸ್‌ ಕಾಮಗಾರಿಗಳು 





4210-03-105-2-01 ಔಷಧ 
ನಿಯಂತ್ರಣ 





4210-04-200-01 ಇತರೆ 
(ಜನಾರೋಗ್ಯ) 











4202 ಶಿಕ್ಷಣ ಕಲೆ ಮತ್ತು ಸಂಸ್ತತಿ ಮೇಲಣ ಬಂಡವಾಳ ವೆಚ್ಚ 





4202-01-202-1-01 ಸೆಕೆಂಡರಿ 
ಶಿಕ್ಷಣ 


1.13 


1.13 


58.80 


0.77 


57.00 


93.88 





4202-01-202-1-02 ಕಛೇರಿ 
ಸಂಕೀರ್ಣ ಮತ್ತು ಗೋದಾಮುಗಳ 
ನಿರ್ಮಾಣ 





4202-01-202-1-03 ಶಾಲಾ 
ಕೊಠಡಿಗಳ ನಿರ್ಮಾಣ 





4202-01-203-1-01 ವಿಶ್ವ 
ವಿದ್ವಾನಿಲಯ ಮತ್ತು ಉಚ್ಚ ಶಿಕ್ಷಣ 


44.85 


43.05 


36.92 


48.56 





4202-02-104-1-01 ತಾಂತ್ರಿಕ 
ಶಿಕ್ಷಣ ಮತ್ತು ಪಾಲಿಟೆಕ್ನಿಕ್‌ಗಳು ರಾಜ್ಯ 
ವಲಯ 





4202-04-800-1-01 ಸಾರ್ವಜನಿಕ 
ಗ್ರಂಥಾಲಯಗಳು 





4202-04-105-1-01 ಇತರೆ 
ವೆಚ್ಚಗಳು 











4202-02-104-1-03-368 
ಇಂಜಿನೀಯರಿಂಗ್‌ ಕಾಲೇಜು 





(ಇಂಜಿನೀಯರಿಂಗ್‌ ಕಾಲೇಜು) 














900.00 





1.26 








೪೨೨೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ 


ಲೆಕ್ಕ ಶೀರ್ಷಿಕೆ 


2005-06 


2006-07 


2007-08 





ಅನುದಾನ 


ವೆಚ್ಚ 


2೩ 


ಅನುದಾನ 


ಅನುದಾನ 





4211 ಕುಟುಂಬ ಕಲ್ನಾಣ 





4211 ಐ.ಪಿ.ಪಿ. 





4217 ನಗರಾಭಿವುದಿ 


"ಗ 





4220 ವಾರ್ತಾ ಮತು ಪ್ರಚಾರ 





4225-03-277-1-03-436 
ಎಸ್‌ಸಿ/ಎಸ್‌ಟಿ ಹಾಸ್ಟಲ್‌ ಬಿಲ್ಲಿಂಗ್‌ 





4401 ಸಸ್ನ ಸಂಗೋಪನೆ 





4235 ಸಾಮಾಜಿಕ ಭದ್ರತೆ ಮತ್ತು 
ಕಲ್ನಾಣ 





4403 ಪಶು ಸಂಗೋಪನೆ 





4405 ಮೀನುಗಾರಿಕೆ 





10. 


4851 ಗ್ರಾಮೀಣ ಕೈಗಾರಿಕೆ 





Il. 


5053 ನಾವೀಗೇಶನ್‌ 





12. 


5452 ಪ್ರವಾಸೋದ್ಯಮ 





13. 


2401 ರಾಷ್ಟ್ರೀಯ ಕೃಷಿ ಅಭಿವೃದ್ಧಿ 
ಯೋಜನೆ 





14. 


4216 ಗೃಹ ನಿರ್ಮಾಣ ಕೆಎಚ್‌ಬಿ 
ಪೇಮೆಂಟ್‌ 





15. 


4250 ಸಾಮಾಜಿಕ ಮತ್ತು 
ಸಮುದಾಯ ಸೇವೆಗಳು 











2059 ಲೋಕೋಪಯೋಗಿ ಕಾಮಗಾರಿ (ಯೋಜನೇತರ ವಿಶೇಷ ದುರಸ್ತಿ) 





2059-80-053-1-01-152 
ವೈದ್ಯಕೀಯ 





2059-80-053-1-01-152 ಶಿಕ್ಷಣ 





2059-80-053-1-01-152 ತಾಂತ್ರಿಕ 
ಶಿಕ್ಷಣ 





2059-80-053-1-01-152 ಪಶು 
ಸಂಗೋಪನೆ 





2059-80-053-4-00-200 
ಲೋಕೋಪಯೋಗಿ ಹಾಗೂ ಇತರೆ 
ಇಲಾಖೆಗಳು 


0.00 


42.75 


91.80 


161.12 





ಸಾಮಾನ್ನ ದುರಸ್ತಿ 





2059-80-053-2-01-150 
ವೈದ್ಯಕೀಯ 


196.50 


0.00 





2059-80-053-2-02-150 ಶಿಕ್ಷಣ 





2059-80-053-2-03-150 
ತಾಂತ್ರಿಕ ಶಿಕ್ಷಣ 





2059-80-053-2-04-150 
ಪಶು ಸಂಗೋಪನೆ 











2059-80-053-2-01-150 ಇತರೆ 
ಇಲಾಖೆಗಳು 





0.00 





103.43 








100.66 














೪೨೨೬ 


ಸಂ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ 


ಲೆಕ್ಕ ಶೀರ್ಷಿಕೆ 


2005-06 


2006-07 


ಭಾಗ-೩ 


2007-08 





ಅನುದಾನ 


ವೆಚ್ಚ 


ಅನುದಾನ 


ವೆಚ್ಚ 





ಅನುದಾನ 





ವೆಚ್ಚ 


2೩ 





2059-80-—053-2-07-150 


ಟಿಎಫ್‌ಸಿ 


0.00 


10.39 


0.00 


1.80 





2059-80-053-3-00-150 ಪ್ರವಾಸಿ 
ಮಂದಿರ 


0.00 


49.29 


0.00 


18.50 





2059 ಯಂತ್ರ ಮತ್ತು ಸಾಮಗ್ರಿಗಳು 





2059-80-052-0-01-225 ಹೊಸ 
ಸರಬರಾಜು 


4.00 


2.06 





2059-80-052-0-02-182 ದುರಸ್ತಿ 
ಮತ್ತು ವಾಹನಗಳು 


9.00 


6.69 





2059-12ನೇ ಹಣಕಾಸು ಸಾಮಾನ್ಯ 
ದುರಸ್ಥಿ 


11.66 





2216-01-700-3-01-150 
ಸಾಮಾನ್ನ ದುರಸ್ತಿ 


0.00 


57.85 


27.84 





2216-01-700-3-02-150 ವಿಶೇಷ 
ದುರಸ್ಥಿ 


0.00 





2216-01-700-3-03-200 


ಟಿಎಫ್‌ಸಿ 


0.00 





2216-01-700-3-01-200 
ಲೋಕೋಪಯೋಗಿ ಹಾಗೂ ಇತರೆ 
ಇಲಾಖೆಗಳು 


30.00 


43.78 





2203 ತಾಂತ್ರಿಕ ಶಿಕ್ಷಣ 





2203 ವೈದ್ಯಕೀಯ ಮತ್ತು 
ಜನಾರೋಗ 





2203 ಉದ್ದೋಗ ಮತ್ತು ತರಬೇತಿ 





3054 ರಸ್ತೆ ಮತ್ತು ಸೇತುವೆಗಳು (ಯೋಜನೇತರ) 





3054-03-337-0-01-150 
ಸಾಮಾನ್ಯ ದುರಸ್ತಿ 


0.00 


13.84 





3054-03-337-0-02-160 
ನವೀಕರಣ 





3054-03-337-0-03-152 ವಿಶೇಷ 
ದುರಸ್ತಿ 





3054-03-337-0-011-150 
ಸೇತುವೆಗಳ ದುರಸಿ 





ವಿಶೇಷ ಅನುದಾನ 


0.00 


11.01 











3054 ರಸ್ತೆ ಮತ್ತು ಸೇತುವೆಗಳು (ಯೋಜನೆ) 





ಸಾಮಾನ್ವ ದುರಸ್ಥಿ 


0.00 


416.80 





ನವೀಕರಣ 


415.42 


54.89 





ವಿಶೇಷ ದುರಸ್ತಿ 


0.00 


71.16 





ಸೇತುವೆಗಳ ದುರಸ್ಥಿ 


0.00 


2.03 





ವಿಶೇಷ ಅನುದಾನ 


0.00 


163.69 








ಆಹ ಣ್‌ 





ಬರಗಾಲ ಕಾಮಗಾರಿ 

































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೨೭ 

ಕ್ರ ಲೆಕ್ಕ ಶೀರ್ಷಿಕೆ 2005-06 2006-07 2007-08 

ಸಂ. ಅನುದಾನ ವೆಚ್ಚ ಅನುದಾನ | ವೆಚ್ಚ ಅನುದಾನ | ವೆಚ್ಚ 

7... 13054-04-337-1-09-172 ಮುಖ್ಯ — — 1883.50 | 1573.1 | 904.67 |1090.28 
ಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ 
ಯೋಜನೆ 
3054 ರಸ್ತೆ ಮತ್ತು ಸೇತುವೆಗಳು 12ನೇ ಹಣಕಾಸು (ಯೋಜನೇತರೆ) 

1. ಸಾಮಾನ್ನ ದುರಸಿ — — 31.50 31.78 1883.03 | 1737.27 
2054-ಖಜಾನೆ (ಯೋಜನೇತರೆ) 

1 ಸಾಮಾನ್ನ ದುರಸ್ತಿ — — 2.49 2.45 — — 











ಲೋಕೋಪಯೋಗಿ ಇಲಾಖೆ 


2007-08ನೇ ಸಾಲಿನ ಯೋಜನಾ ವೆಚ್ಚದ ಹಂಚಿಕೆ ವಿವರ 













































































ಕ್ರಮ ಲೆಕ್ಕ ಶೀರ್ಷಿಕೆ ಕಾರ್ಯನಿರ್ವಾಹಕ ಒಟ್ಟು 
ಸಂಖ್ಯೆ ಇಂಜಿನೀಯರ್‌ ಹಾವೇರಿ 
1. | 5054-03-1-101 ಸೇತುವೆ ರಾಜ್ಯ ಘಟಕ — — 
2. |5054-03-337-0-01 ಡಾಂಬರೀಕರಣ — — 
3. | 5054-03-337-0-02 ಇತರ ರಸ್ತೆಗಳ ನಿರ್ಮಾಣ-!1 332.89 332.89 
4. | 5054-03-337-0-02 ಇತರ ರಸ್ತೆಗಳು ನಿರ್ಮಾಣ-2 (ಮುಖ್ಯ ದ ದ 
ಮಂತ್ರಿಗಳ ಕಾರ್ಯಕ್ರಮ ಪಟ್ಟಿ 37.50 ಕೋಟಿ) 
5. |5054-04-800-1-05 ಮೇಲ್ದರ್ಜೆಗೇರಿಸಿದ ರಸ್ತೆಗಳ ಅಭಿವೃದ್ದಿ — — 
6. |5054-04-800-1-04 ಸಕ್ಕರೆ ಕಾರಾನೆ ವ್ಯಾಪ್ತಿಯಲ್ಲಿನ ರಸ್ತೆಗಳ ದ ದ 
ಅಭಿವೃದ್ದಿ 
7. |5054-03-337-0-08 ಆದ್ವತೆ ಪಡಿಸಿದ ರಾಜ್ಯ ಹೆದ್ದಾರಿಗಳ ಅಭಿವೃದ್ದಿ — ದ 
8. | 5054-03-667-0-07 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಸ್ತೆಗಳ ವಿಶೇಷ ಹ | 
ಅಭಿವೃದ್ದಿ 
9. |5054-80-107 ರೈೆಲ್ದೆ ಸುರಕ್ಷತಾ ಕಾಮಗಾರಿಗಳು — ದ 
10. | 5054-04-800-1-06 ವಿಜಯ ನಗರ ಉಕ್ಕು ಕಾರಾನೆಯ — — 
ಪ್ರದೇಶದಲ್ಲಿಯ ರಸ್ತೆಗಳ ನಿರ್ಮಾಣ 
Il. | 5054-04-337-1-03 50ನೇ ವಾರ್ಷಿಕ ಸ್ವಾತಂತ್ರ್ಯದ ನಿಮಿತ್ತ ದ ದ 
ಸಂಪರ್ಕವಿಲ್ಲದ ಹಳ್ಳಿಗಳಿಗಾಗಿ ರಸ್ತೆಗಳ ನಿರ್ಮಾಣ 
12. | ಬಳ್ಳಾರಿ ಜಿಲ್ಲೆ ರಸ್ತೆಯ ವಿಶೇಷ ಅಭಿವೃದ್ಧಿ ಯೋಜನೆ (ಬಳ್ಳಾರಿ ಪ್ಯಾಕೇಜ ದ ದ 
100 ಕೋಟಿ ಕಾರ್ಯಕ್ರಮ) 
I. 5054-04-800-3-01 ನಬಾರ್ಡ್‌ ಧನ ಸಹಾಯ ರಸ್ತೆ ಕಾಮಗಾರಿ 325.00 325.00 
2. |5054-04-800-3-02 ನಬಾರ್ಡ್‌ ಧನ ಸಹಾಯ ಸೇತುವೆ ಕಾಮಗಾರಿ 64.51 64.51 
1. |5054 ಕೇಂದ್ರ ರಸ್ತೆ ನಿಧಿ 178.89 178.89 
1. | 5054-04-800-3-03-172 ನಂಜುಂಡಪ ವರದಿ 410.47 419.47 
2. |5054-03-337-0-02-422 ಇತರೆ ರಸ್ತೆ ನಿರ್ಮಾಣ (ಎಸ್‌ಸಿಪಿ) 25.90 25.90 
3. |5054-04-800-0-01-422 ನಬಾರ್ಡ್‌ ಹಳ್ಳಿ ಸೇತುವೆಗಳು 25.65 25.65 
4. | 5054-04-337-0-02-422 ರಾಜ್ಯ ಹೆದ್ದಾರಿ ಸುಧಾರಣೆ (ಎಸ್‌ಸಿಪಿ) 13.00 13.00 
ಕೆಶಿಫ್‌ 
5. |5054-04-800-0-03-422 ನಬಾರ್ಡ್‌ ಹಳ್ಳೀ ಸೇತುವೆಗಳು (ಎಸ್‌ಸಿಪಿ) 3.00 3.00 
6. |5054-04-337-0-02-423 ಇತರೆ ರಸ್ತೆ ನಿರ್ಮಾಣ (ಟಿಎಸ್‌ಪಿ) 10.81 10.81 
7. | 5054-04-337-0-81-423 ರಾಜ್ಯ ಹೆದ್ದಾರಿ ಸುಧಾರಣೆ (ಟಿಎಸ್‌ಪಿ) 11.07 11.07 
ಕೆಶಿಫ್‌ 









































































































































೪೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 
ಕ್ರಮ ಲೆಕ್ಕ ಶೀರ್ಷಿಕೆ ಕಾರ್ಯನಿರ್ವಾಹಕ ಒಟ್ಟು 
ಸಂಖ್ಯೆ ಅಂಜಿನೀಯರ್‌ ಹಾವೇರಿ 

8. | 5054-04-800-3-01-423 ನಬಾರ್ಡ್‌ ಹಳ್ಳಿ ಸೇತುವೆಗಳು (ಟಿಎಸ್‌ಪಿ) 0.93 0.93 
11... | 5054-04-800-3-01-01-172 ಕೇಂದ್ರ ರಸ್ತೆ ನಿಧಿ ನೆರವಿನ 178.79 178.89 
ಕಾಮಗಾರಿಗಳು 
4059 ಲೋಇ ಕಾಮಗಾರಿಗಳ ಮೇಲಣ ಬಂಡವಾಳ ವೆಚ್ಚ 
I. 4059-80-051-0-05 
2. | 4059-80-051-0-021 — 
3. |4059-80-051-0-26 ಹೊಸ ಜಿಲ್ಲೆಗಳಲ್ಲಿ ಮೂಲಭೂತ ಸೌಲಭ್ಯ ತ 
4. | 4059-80-051-0-04 ಪೊಲೀಸ್‌ — 
5, |4059-80-051-0-06 ಮುದ್ರಣ ಮತ್ತು ಲೇಖನ ಸಾಮಗ್ರಿಗಳು — 
6. | 4059-80-051-0-07 ಮಾರಾಟ ತೆರಿಗೆ 0.34 0.34 
7. | 4059-80-051-0-08 ಅಗ್ನಿ ಅನಾಹುತದಿಂದ ರಕ್ಷಣೆ ಮತ್ತು ನಿಯಂತ್ರಣ 45.99 45.99 
8. |4059-80-051-0-09 ವ್ಯವಸಾಯ — 
9. |4059-80-051-0-10 ಜಿಲಾಡಳಿತ ದ 
10. | 4059-80-051-0-11 ಮೋಟಾರ ವಾಹನ 24.92 24.92 
Il. | 4059-80-051-0-12 ಶಿಕ್ಷಣ 61.27 61.27 
12. | 4059-80-051-0-14 ಇತರೆ ಇಲಾಖೆಗಳು — — 
13. | 4059-80-051-0-15 ಖಜಾನೆ ಜ್‌ — 
14. | 4059-80-051-0-16 ಅರಣ — ದ 
15. | 4059-80-051-0-17 ತಾಂತ್ರಿಕ ಶಿಕ್ಷಣ — ದ 
16, | 4059-80-051-0-18 ವೈದ್ಯಕೀಯ ಥ್‌ ಕ 
17. | 4059-80-051-0-02 ನ್ನಾಯ ಪರಿಪಾಲನೆ ರಾಜ್ಯ (ಎಸ್‌.ಎಸ್‌.) 8.69 8.69 
18. | 4059-80-051-0-02 ನ್ನಾಯ ಪರಿಪಾಲನೆ ಕೇಂದ (ಸಿ.ಎಸ್‌.ಎಸ್‌.) 3.19 3.19 
19. | 4059-80-051-0-03 ಸೆರೆಮನೆಗಳು — — 
20. | 4059-80-051-0-25 ಅಬಕಾರಿ — — 
4059-80-051-0-205-386 ಲೋಕೋಪಯೋಗಿ ಇಲಾಖೆಯ 129.20 129.20 
ಕಾಮಗಾರಿಗಳು 
21. | ಯಂತ್ರ ಮತ್ತು ಸಾಧನ ಸಾಮಗ್ರಿಗಳು 
4216 ವಸತಿ ಮೇಲಣ ಬಂಡವಾಳ ವೆಚ್ಚ 4216 ಗೃಹ ನಿರ್ಮಾಣ 
1, 4216-01-700-2-20-386 ಕಟ್ಟಡಗಳ ನವೀಕರಣ KN 1 
2. 4216-01-700-2-22 ಹೊಸ ಜಿಲ್ಲೆಗಳಲ್ಲಿ ವಸತಿ ಗೃಹಗಳು ದ ದ 
3. | 4216-01-700-2-01-386 ಮಾರಾಟ ತೆರಿಗೆ KN KN 
4. | 4216-01-700-2-01-386 ವೈದ್ಯಕೀಯ 1 KN 
5. |4216-01-700-2-04-386 ಅಗ್ನಿ ರಕ್ಷಣಾ ಮತ್ತು ನಿಯಂತ್ರಣ — — 
6. |4216-01-700-2-05-386 ಅಬಕಾರಿ — ದ 
7. | 4216-01-700-2-08 ಇತರೆ ಇಲಾಖೆಗಳು 25.76 25.76 
8. |4216-01-700-2-09-386 ನ್ಯಾಯ ಪರಿಪಾಲನೆ ರಾಜ್ಯ (ಎಸ್‌.ಎಸ್‌. 18.14 18.14 
9. |4216-01-700-2-09-386 ನ್ಯಾಯ ಪರಿಪಾಲನೆ ಕೇಂದ್ರ (ಎಸ್‌.ಎಸ್‌.) 15.79 15.79 
4210 ವೈದ್ಯಕೀಯ ಮತ್ತು ಜನಾರೋಗ್ರದ ಮೇಲಣ ಬಂಡವಾಳ ವೆಚ್ಚ 
1. |4210-01-110-1-01 ನಗರ ಆರೋಗ್ಯ ಸೇವೆಗಳು — ದ 
2. |4210-03-105-1-1-01 ಅಲೋಪತಿ ಕಟ್ಟಡಗಳು — ದ 











ಭಾಗ-೩ 


೪೨೨೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ 


ಕ್ರಮ 


ಖ್‌ 


ಸಂಖ್ಯೆ 


ಲೆಕ್ಕ ಶೀರ್ಷಿಕೆ 


ಕಾರ್ಯನಿರ್ವಾಹಕ 
ಇಂಜಿನೀಯರ್‌ ಹಾವೇರಿ 


ಒಟ್ಟು 





4210-03-101-01 ಆಯುರ್ವೇದ ಕಟ್ಟಡಗಳು 





4710-03-101-1-03 ಶೇಕಡಾ 100 ಸಿಎಸ್‌ಎಸ್‌ ಕಾಮಗಾರಿಗಳು 





4210-03-105-2-01 ಔಷಧ ನಿಯಂತ್ರಣ 





4210 ವೈದ್ವಕೀಯ ಮತ್ತು ಜನಾರೋಗ್ರದ ಮೇಲಣ ಬಂಡವಾಳ ವೆಚ್ಚ 





4210-01-110-1-01 ನಗರ ಆರೋಗ್ಗ ಸೇವೆಗಳು 





4210-03-105-1-01 ಅಲೋಪತಿ ಕಟಡಗಳು 





4210-03-101-1-01 ಆಯುರ್ವೇದ ಕಟ್ಟಡಗಳು 





4210-03-101-1-03 ಶೇಕಡಾ 100 ಸಿಎಸ್‌ಎಸ್‌ ಕಾಮಗಾರಿಗಳು 





ಆ ಜ|| 


4210-03-200-01 ಇತರೆ (ಜನಾರೋಗ್ಯ) 





4202 ಶಿಕ್ಷಣ ಕಲೆ ಮತ್ತು ಸಂಸ್ತತಿ ಮೇಲಣ ಬಂಡವಾಳ ವೆಚ್ಚ 





[oe 


4202-01-2002-1-01 ಸೆಕೆಂಡರಿ ಶಿಕ್ಷಣ 





4202-01-202-1-02 ಕಛೇರಿ ಸಂಕೀರ್ಣ ಮತ್ತು ಗೋದಾಮುಗಳ 
ನಿರ್ಮಾಣ 





4202-01-202-1-03 ಶಾಲಾ ಕೊಠಡಿಗಳ ನಿರ್ಮಾಣ 





4202-01-203-1-01 ವಿಶ್ವವಿದ್ವಾಲಯ ಮತ್ತು ಉಚ್ಚ ಶಿಕ್ಷಣ 





ss 


4202-02-104-0-01 ತಾಂತ್ರಿಕ ಶಿಕ್ಷಣ ಮತ್ತು ಪಾಲಿಟೆಕ್ನಿಕ್‌ಗಳು ರಾಜ್ಯ 
ವಲಯ 





4202-04-105-1-01 ಸಾರ್ವಜನಿಕ ಗ್ರಂಥಾಲಯಗಳು 





4202-04-800-1-01 ಇತರೆ ವೆಚ್ಚಗಳು 





4202-02-104-1-03-386 ಇಂಜಿನಿಯರಿಂಗ್‌ ಕಾಲೇಜು 


1.26 





4225-03-277-1-03-435 ಎಸ್‌ಸಿ/ಎಸ್‌ಟಿ! ಹಾಸಲ್‌ ಬಿಲ್ಲಿಂಗ್‌ 


4.06 





4211 ಕುಟುಂಬ ಕಲ್ಲಾಣ 





4211 ಐಪಿಪಿ 





4217 ನಗರಾಭಿವೃದ್ದಿ 





4220 ವಾರ್ತಾ ಮತ್ತು ಪ್ರಚಾರ 





4225 ಸಮಾಜ ಕಲ್ಲಾಣ 





4401 ಸಸ್ನ ಸಂಗೋಪನೆ 





4235 ಸಾಮಾಜಿಕ ಭದ್ರತೆ ಮತ್ತು ಕಲ್ತಾಣ 





4403 ಪಶು ಸಂಗೋಪನೆ 





DAN ಚಾ ಜಾ | (ಐ [=| |0|] 


4405 ಮೀನುಗಾರಿಕೆ 





4851 ಗ್ರಾಮೀಣ ಕೈಗಾರಿಕೆ 





5053 ನಾವೀಗೇಶನ್‌ 





5452 ಪ್ರವಾಸೋದ್ದಮ 





2401 ರಾಷ್ಟೀಯ ಕೃಷಿ ಅಭಿವೃದ್ದಿ ಯೋಜನೆ 





4216 ಗೃಹ ನಿರ್ಮಾಣ ಕೆಎಚ್‌ಬಿ ಪೇಮೆಂಟ್‌ 





4250 ಸಾಮಾಜಿಕ ಮತು ಸಮುದಾಯ ಸೇವೆಗಳು 





4210-03-200-01 ಇತರೆ (ಜನಾರೋಗ್ಯ) 





4202 ಶಿಕ್ಷಣ ಕಲೆ ಮತ್ತು ಸಂಸ್ತತಿ ಮೇಲಣ ಬಂಡವಾಳ ವೆಚ್ಚ 





4202-01-202-1-01 ಸೆಕೆ೦ಡರಿ ಶಿಕ್ಷಣ 





4202-01-202-1-02 ಕಛೇರಿ ಸಂಕೀರ್ಣ ಮತ್ತು ಗೋದಾಮುಗಳ 
ನಿರ್ಮಾಣ 











4202-01-202-1-03 ಶಾಲಾ ಕೊಠಡಿಗಳ ನಿರ್ಮಾಣ 














೪೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 












































ಕ್ರಮ ಲೆಕ್ಕ ಶೀರ್ಷಿಕೆ ಕಾರ್ಯನಿರ್ವಾಹಕ ಒಟ್ಟು 
ಸಂಖ್ಯೆ ಆಂಜಿನೀಯರ್‌ ಹಾವೇರಿ 
4. |4202-01-203-1-01 ವಿಶ್ವವಿದ್ಯಾಲಯ ಮತ್ತು ಉಚ್ಚ ಶಿಕ್ಷಣ — ದ 
ಯೋಜನೇತರ ಕಟ್ಟಡಗಳು ಸಾಮಾನ್ನ ದುರಸ್ತಿ ಮತ್ತು ವಿಶೇಷ ದುರಸ್ಥಿ 
1... 2059-80-053-4-00-200.. ಲೋಕೋಪಯೋಗಿ ಹಾಗೂ ಇತರೆ 16112 161.12 
ಇಲಾಖೆಗಳು 
. | 2059-80-052-0-0-182 ದುರಸ್ತಿ ಮತ್ತು ವಾಹನಗಳು 6.69 6.69 
3. | 2059 12ನೇ ಹಣಕಾಸು ಯೋಜನೇತರೆ ಸಾಮಾನ್ನ ದುರಸ್ತಿ 11.66 11.66 
1. |2216-01-700-3-01-200° ಲೋಕೋಪಯೋಗಿ ಹಾಗೂ ಇತರೆ 43.78 43.78 
ಇಲಾಖೆಗಳು 
1. |3054-04-337-1-09-172 ಮುಖ್ಯ ಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ 1090.28 1090.28 
ಯೋಜನೆ 
2. | 3054 ರಸ್ತೆ ಮತ್ತು ಸೇತುವೆಗಳು 12ನೇ ಹಣಕಾಸು (ಯೋಜನೇತರ) 1737.27 1737.27 
ಕೈಪಿಡಿ-12 


ಇಲಾಖೆಯಲ್ಲಿ ಸಹಾಯಧನ ನೀಡುವ ಕಾರ್ಯಕ್ರಮಗಳ ನಿರ್ವಹಣಾ ವಿವರ ಮತ್ತು ಅದಕ್ಕೆ ಒದಗಿಸಲಾದ 

ಅನುದಾನ ಮತ್ತು ಫಲಾನುಭವಿಗಳ ವಿವರಗಳು 
ಸಹಾಯಧನ ನೀಡುವ ಕಾರ್ಯಕ್ರಮಗಳು ಇಲ್ಲ 

ಕೈಪಿಡಿ-13 

ಇಲಾಖೆಯಲ್ಲಿ ನೀಡುತ್ತಿರುವ ಪರ್ಮಿಟ್‌ ಅಥವಾ ಅಧಿಕಾರ ಪತ್ರಗಳ ವಿವರ ಮತ್ತು ರಿಯಾಯಿತಿ ಪಡೆಯುವವರ 
ವಿವರ. 
ಕಾರ್ಯನಿರ್ವಾಹಕ ಇಂಜನೀಯರ ಇವರ ವ್ಯಾಪ್ತಿಯಲ್ಲಿ ಯಾವುದೇ ಪರ್ಮಿಟ್‌ ಅಥವಾ ಅಧಿಕಾರ ಪತ್ರಗಳನ್ನು ನೀಡುತ್ತಿಲ್ಲ. 
ಕೈಪಿಡಿ-14 

ಇಲಾಖೆಯಲ್ಲಿರುವ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನೀಡಿರುವ ಬಗ್ಗೆ ವಿವರ 

ಇಲಾಖೆಯಲ್ಲಿ ವೆಬ್‌ಸೈಟ್‌ ಯಾವುದೂ ಇಲ್ಲ. 

ಆದರೆ ಈ-ಮೇಲ್‌ ಮುಖಾಂತರ ಮಾಹಿತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಬಹುದು. ಈ ಮೇಲೆ ವಿವರ 
ಕೆಳಗಿನಂತಿದೆ: 

e-mail:eehvr@kpwd.gov.in 
ಕೈಪಿಡಿ-15 

ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಪಡೆಯಲು ಲಭ್ಯವಿರುವ ಸವಲತ್ತುಗಳು ಹಾಗೂ ಗ್ರಂಥಾಲಯ ಅಥವಾ 
ವಾಚನಾಲಯಗಳು ಇದ್ದಲ್ಲಿ ಅದರ ವಿವರ 

ಸಾರ್ವಜನಿಕರು, ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ, ಹಾವೇರಿ ವಿಭಾಗ, ಹಾವೇರಿ ಇವರ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಸವಲತ್ತುಗಳನ್ನು ಪಡೆಯಲು ಶ್ರೀ ಬಿ.ವೈ. 
ಬಂಡಿವಡ್ಡರ, ತಾಂತ್ರಿಕ ಸಹಾಯಕರು ಇವರಿಗೆ ಅರ್ಜಿ ನೀಡುವುದು ಅಥವಾ ಸಂಪರ್ಕಿಸುವುದು. 

ಕಛೇರಿ ಸಮಯದ ವೇಳೆಯಲ್ಲಿ ಮೇಲ್ಕಂಡ ಅಧಿಕಾರಿಗಳ ದೂರವಾಣಿ ಸಂಖ್ಯೆ:08375-234725. 

e-mail:eehvr@kpwd.gov.in 

ಸಾರ್ವಜನಿಕರಿಗೆ ಬಳಕೆಗೆ ವಾಚನಾಲಯ ಲಭ್ಯವಿರುವುದಿಲ್ಲ. 
ಕೈಪಿಡಿ-16 

ಇಲಾಖೆಯಲ್ಲಿರುವ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಇತರ ವಿವರಗಳು ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳ ಪದನಾಮ 

ಸಾರ್ವಜನಿಕರು, ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ, ಹಾವೇರಿ ವಿಭಾಗ, ಹಾವೇರಿ ಇವರ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಸವಲತ್ತುಗಳನ್ನು ಪಡೆಯಲು ಶ್ರೀ ಬಿ.ವೈ. 
ಬಂಡಿವಡ್ಡರ, ತಾಂತ್ರಿಕ ಸಹಾಯಕರು ಇವರಿಗೆ ಅರ್ಜಿ ನೀಡುವುದು ಅಥವಾ ಸಂಪರ್ಕಿಸುವುದು. 





ಕ್ತ. ಸಾರ್ವಜನಿಕ ಮಾಹಿತಿ ನೀಡುವ ಅಧಿಕಾರಿಗಳು ಮೇಲ್ಮನವಿ ಅಧಿಕಾರಿಗಳು 


Ks) 
ಸಂ. 





1. | ಉಪಮುಖ್ಯ ಇ೦ಜಿನೀಯರರು-1 ಮುಖ್ಯ ಇಂಜಿನೀಯರರು, ಸಂಪರ್ಕ ಮತ್ತು ಕಟ್ಟಡಗಳು 
ಮುಖ್ಯ ಇಂಜಿನೀಯರರು, ಕಛೇರಿ, ಸಂಪರ್ಕ | (ಉತ್ತರ), ಸರ್‌ ಎಂ. ವಿಶ್ವೇಶ್ವರಯ್ಯ ಮಾರ್ಗ, ಧಾರವಾಡ, 
ಮತ್ತು ಕಟ್ಟಡ (ಉತ್ತರ, ಧಾರವಾಡ, | ದೂ.ಸಂ:0836-2442944/ 2447900 

ದೂ.ಸಂ.0836-2442944/ 2447900 



























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ೪೨೩೧ 
2. | ಉಪಮುಖ್ಯ ಇಂಜಿನೀಯರರು-2 ಮುಖ್ಯ ಇಂಜಿನೀಯರರು, ಸಂಪರ್ಕ ಮತ್ತು ಕಟ್ಟಡಗಳು 
ಮುಖ್ಯ ಇಂಜಿನೀಯರರು, ಕಛೇರಿ, ಸಂಪರ್ಕ | (ಉತ್ತರ), ಸರ್‌ ಎಂ. ವಿಶ್ವೇಶ್ವರಯ್ಯ ಮಾರ್ಗ, ಧಾರವಾಡ, 
ಮತ್ತು ಕಟ್ಟಡ (ಉತ್ತರ), ಧಾರವಾಡ, | ದೂ.ಸಂ:0836-2442944/ 2447900 
ದೂ.ಸ೦.0836-2442944/ 2447900 
3. ಅಧೀಕ್ಷಕ ಇಂಜಿನೀಯರರು, ಲೋಕೋಪಯೋಗಿ ಮುಖ್ಯ ಇಂಜಿನೀಯರರು, ಸಂಪರ್ಕ ಮತ್ತು ಕಟ್ಟಡಗಳು 
ಬಂದರು ಮತ್ತು ಒಳನಾಡು ಜಲಸಾರಿಗೆ ವೃತ್ತ, | (ಉತ್ತರ), ಸರ್‌ ಎಂ. ವಿಶ್ವೇಶ್ವರಯ್ಯ ಮಾರ್ಗ, ಧಾರವಾಡ, 
ಧಾರವಾಡ, ದೂ.ಸಂ:0836-2747500 ದೂ.ಸಂ:0836-2442944/ 2447900 
1. | ಕಾರ್ಯನಿರ್ವಾಹಕ ಇಂಜಿನೀಯರರು, | ಅಧೀಕ್ಷಕ ಇಂಜಿನೀಯರರು, ಲೋಕೋಪಯೋಗಿ ಬಂದರು 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು | ಮತ್ತು ಒಳನಾಡು ಜಲಸಾರಿಗೆ ವೃತ್ತ ಸರ್‌ ಎಂ. 
ಜಲಸಾರಿಗೆ ವಿಭಾಗ, ಹಾವೇರಿ, ದೂ.ಸಂ:08375- ವಿಶ್ವೇಶ್ವರಯ್ಯ ಮಾರ್ಗ, ಧಾರವಾಡ, 
234725 ದೂ.ಸಂ:0836-2748138 
2. | ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರು, | ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋಕೋಪಯೋಗಿ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು | ಬಂದರು ಮತ್ತು ಒಳನಾಡು ಜಲಸಾರಿಗೆ ವಿಭಾಗ, ಹಾವೇರಿ, 
ಜಲಸಾರಿಗೆ ಉಪವಿಭಾಗ, ಹಾವೇರಿ, | ದೂ.ಸಂ:08375-234725 
ದೂ.ಸಂ.08375-232528 
3. | ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರು, | ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋಕೋಪಯೋಗಿ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು | ಬಂದರು ಮತ್ತು ಒಳನಾಡು ಜಲಸಾರಿಗೆ ವಿಭಾಗ, ಹಾವೇರಿ, 
ಜಲಸಾರಿಗೆ ಉಪವಿಭಾಗ, ಹಾನಗಲ್‌, | ದೂ.ಸಂ:08375-234725 
ದೂ.ಸಂ.08379-262306 
4. | ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರು, | ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋಕೋಪಯೋಗಿ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು | ಬಂದರು ಮತ್ತು ಒಳನಾಡು ಜಲಸಾರಿಗೆ ವಿಭಾಗ, ಹಾವೇರಿ, 
ಜಲಸಾರಿಗೆ ಉಪವಿಭಾಗ, ಹಿರೇಕೆರೂರು, | ದೂ.ಸಂ:08375-234725 
ದೂ.ಸಂ.08376-282302 
5. | ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರು, | ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋಕೋಪಯೋಗಿ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು | ಬಂದರು ಮತ್ತು ಒಳನಾಡು ಜಲಸಾರಿಗೆ ವಿಭಾಗ, ಹಾವೇರಿ, 
ಜಲಸಾರಿಗೆ ಉಪವಿಭಾಗ, ಬ್ಯಾಡಗಿ, | ದೂ.ಸಂ:08375-234725 
ದೂ.ಸಂ.08374-228277 
6. | ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರು, | ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋಕೋಪಯೋಗಿ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು | ಬಂದರು ಮತ್ತು ಒಳನಾಡು ಜಲಸಾರಿಗೆ ವಿಭಾಗ, ಹಾವೇರಿ, 
ಜಲಸಾರಿಗೆ ಉಪವಿಭಾಗ, ಶಿಗ್ಗಾಂವ, | ದೂ.ಸಂ:08375-234725 
ದೂ.ಸಂ.08378-255271 
7. | ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರು, | ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋಕೋಪಯೋಗಿ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು | ಬಂದರು ಮತ್ತು ಒಳನಾಡು ಜಲಸಾರಿಗೆ ವಿಭಾಗ, ಹಾವೇರಿ, 
ಜಲಸಾರಿಗೆ ಉಪವಿಭಾಗ, ಸವಣೂರ, | ದೂ.ಸಂ:08375-234725 
ದೂ.ಸಂ.08378-241611 
8. | ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರು, | ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋಕೋಪಯೋಗಿ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು | ಬಂದರು ಮತ್ತು ಒಳನಾಡು ಜಲಸಾರಿಗೆ ವಿಭಾಗ, ಹಾವೇರಿ, 
ಜಲಸಾರಿಗೆ ಉಪವಿಭಾಗ, ರಾಣೆಬೆನ್ನೂರು, | ದೂ.ಸಂ:08375-234725 
ದೂ.ಸಂ.08373-266666 
ಕೈಪಿಡಿ-17 
ಇತರೆ ವಿವರಗಳು 
ಏನು ಇರುವುದಿಲ್ಲ. 
ಮಾಹಿತಿಯನ್ನು ನಿಯಮಗಳಡಿ ಪರಿಶೀಲಿಸಿ ವರದಿಯನ್ನು ತಯಾರಿಸಿ ಸಲ್ಲಿಸಲಾಗಿದೆ. 
ಕೆ. ಶಿವಣ್ಣ 
ಕಾರ್ಯನಿರ್ವಾಹಕ ಇಂಜಿನೀಯರರು, 
ಪಿ.ಆರ್‌.918 ಲೋಕೋಪಯೋಗಿ ಬಂದರು ಮತ್ತು ಒಳನಾಡು 


ಜಲಸಾರಿಗೆ ಇಲಾಖೆ, ವಿಭಾಗ, ಹಾವೇರಿ. 





೪೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೬, ೨೦೦೯ ಭಾಗ-೩ 





URBAN DEVELOPMENT DEPARTMENT 
NOTIFICATION 
No.UDD/243/MNX/2001, Bangalore, Dated:7" November, 2009 

In exercise of the powers conferred by sub-section(1) of Section-48 of the Land Acquisition Act-1894 (Central Act-1894) the Government of Karnataka 
hereby withdraw from acquisition the lands specified in the schedule in respect of which the Preliminary Notification was published in the Karnataka Gazette 
Dated: 19.01.1989 (pages 124 & 125), on 26" January 1989 (pages 151 to 173) and on 2™ February 1989 (pages 177 to 199) in Part-lll(3) vide Notification 
No.BDA/ALAO/A3/1 39/88-89, Dated:19.01.1989 under section-17(1) of Bangalore Development Authority Act-1976 and Final Notification No.HUD 483 MNX 1991 
dated:19-01-1994 was published in the Karnataka Gazette dated:03-03-1994 in Part-lll-(I) under Sub-section(1) of Section-19 of Bangalore Development Authority 
Act-1976 (Karnataka Act-12 of 1976 for formation of layout Called “ JNANABHARATHI LAYOUT”. 

































































SCHEDULE 
DISTRICT: BANGALORE TALUK: BANGALORE SOUTH HOBLI:KENGERI VILLAGE:VALAGERAHALLI 
Sl. Name of the Sy. Dry/ Total Kharab | Remaining | Assessm | Extent | Extent East West North | South 
No. Khatedar/ No. Wet/ Extent Extent ent Acquired) with Sy.No Sy. No | Sy.No | Sy.No 
Anubhavadar Garden drawn 
Sri/Smt. 
A-G A-G A-G Rs.Ps. A.G. A-G 
1 2 3 4 5 6 7 8 9 10 11 12 13 14 
1. | Smt Barlis Rodrix, 36/2A Dry, 4-04 1-22 1-34 1-94 4-04 4-04 53, 56, 36/2B, 37 59 
Deenaseva Sharma Garden 0-28 3-23 57, 58 36/3 
2. | Deenaseva Ashram 53 Dry, 1-07 0-06 0-05 0-15 1-07 1-07 54, 55 36 52 56 
Wet 0-36 1-30 
5-11 
TOTAL EXTENT WITH DRAWN 5 ACRES 11 GUNTAS (Five Acres and Eleven guntas Only) 
By Order and in the name of the Governor of Karnataka, 
M.S. PREMACHANDRA 
PR-1173 Under Secretary to Government, 


Urban Development Department. 





